RNI No. KARBIL/2001/47147 






ಬ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ವಿಶೇಷ ರಾಜ್ಯ ಪತ್ರಿಕೆ 


AE ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಅಷಾಢ ೨೬, ಶಹ ವರ್ಷ ೧೯೩೫) ಹೌ 
Part - ೫11] Bangalore, Wednesday, July 17, 2013 (Ashadha 26, Shaka Varsha 1935) No. 922 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
ನಂ. ಚುನಾವಣೆ:ಸಿಆರ್‌:126/2012-13, ದಿನಾಂಕ :17-07-2013 


1993ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ ಉಪಬಂಧಗಳ ಮೇರೆಗೆ ಚಿತ್ರದುರ್ಗ ಜಿಲ್ಲೆಯ ಅನುಬಂಧದಲ್ಲಿ ತೋರಿಸಿರುವಂತೆ ಗ್ರಾಮ 
ಪಂಚಾಯ್ತಿಗಳ ವಿವಿಧ ಕಾರಣಗಳಿಂದ ತೆರವಾದ ಸದಸ್ಯ ಸ್ಥಾನಗಳನ್ನು ತುಂಬಲು ಚುನಾವಣೆ ನಡೆಸಬೇಕಾಗಿರುತ್ತದೆ. 


ತೆರವಾದ ಸ್ಥಾನಗಳಿಗೆ ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993ರ 12ನೇ ನಿಯಮಕ್ಕೆ ಅನುಸಾರವಾಗಿ 
ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ.ಪಿ.ಇಕ್ಕೇರಿ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಭಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮಗಳ 


ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 

1... ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24.07.2013 (ಬುಧವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 25.07.2013 (ಗುರುವಾರ) 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27.07.2013 (ಶನಿವಾರ) 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 04.08.2013 (ಭಾನುವಾರ) 
5. ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 06.08.2013 (ಮಂಗಳವಾರ) 

(ಮತದಾನದ ಸಮಯ ಬೆಳಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 ಗಂಟೆಯವರೆಗೆ) 
6. ಮತಗಳ ಎಣಿಕೆ ದಿನಾಂಕ:07.08.2013(ಬುಧವಾರ) ರಂದು ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


7. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07.08.2013 (ಬುಧವಾರ) 














ವಿ.ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 
ಅನುಬಂಧ 
ಗ್ರಾಮ ಪಂಚಾಯಿ ತೆರವಾಗಿರುವ ಕೇತ್ರದ ಸದಸ್ಥ ಸ್ಥಾನಗಳ | ಖಾಲಿ ಸ್ನಾನದ ಮೀಸಲಾತಿ 
ಪ ಸ್‌ ೨ ೨ ಮ ಥು ಛಿ 
ಜು ESS ಬ ಹೆಸರು ಸಂಖ್ಯೆ ಮತ್ತು ಹೆಸರು ಸಂಖ್ಯೆ ವಿವರ 
1 2 3 4 5 6 7 
1 ಚಿತ್ರದುರ್ಗ | ಮೊಳಕಾಲ್ಮೂರು ತುಮಕೂರ್ಲಹಳ್ಳಿ 3.ಚಿಕ್ಕೊಬನಹಳ್ಳಿ-1 1 ಅನುಸೂಚಿತ ಪಂಗಡ 
2 ಚಿತ್ರದುರ್ಗ ಚಳ್ಳಕೆರೆ ದೇವರೆಡ್ಡಿಹಳ್ಳಿ 1.ದೇವರೆಡ್ಡಿಹಳ್ಳಿ 1 ಹಿಂದುಳಿದ ವರ್ಗ (ಅ) 


























(೬೨೮೧) 





೬೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


































































































ಕ್ರಸಂ ಜಿಲ್ಲೆ ತಾಲ್ಲೂಕಿನ ಹೆಸರು ನನ್ನ ಸ ್ಷೇತ್ರದ ಪಟ್ಟು ಖಾಲಿ ಜಸತ 
1 2 3 4 5 6 7 
3 ಚಿತ್ರದುರ್ಗ ಚಳ್ಳಕೆರೆ ಗೋಪನಹಳ್ಳಿ 2.ಗೋಪನಹಳ್ಳಿ-2 1 ಹಿಂದುಳಿದ ವರ್ಗ (ಅ) 
4 | ಚಿತ್ರದುರ್ಗ | ಚಳ್ಳಕೆರೆ ಟಿ.ಎನ್‌.ಕೋಟೆ 3.ಓಬಳಾಪುರ 1 ಅನುಸೂಚಿತ ಪಂಗಡ 
5 | ಚಿತ್ರದುರ್ಗ | ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ 5.ಚಿಪ್ಪಿನಕೆರೆ 1 ಸಾಮಾನ್ಯ (ಮ) 
6 | ಚಿತ್ರದುರ್ಗ | ಚಿತ್ರದುರ್ಗ ಚಿಕ್ಕಗೊ೦ಡನಹಳ್ಳಿ 5.ಚಿಪ್ಪಿನಕೆರೆ 1 ಹಿಂದುಳಿದ ವರ್ಗ (ಅ) 
7 | ಚಿತ್ರದುರ್ಗ | ಚಿತ್ರದುರ್ಗ ಚಿಕ್ಕಗೊ೦ಡನಹಳ್ಳಿ 5.ಚಿಪ್ಪಿನಕೆರೆ 1 ಅನುಸೂಚಿತ ಜಾತಿ 
8 ಚಿತ್ರದುರ್ಗ ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ 3.ಚಿಕ್ಕಗೊ೦ಡನಹಳ್ಳಿ-3 1 ಅನುಸೂಚಿತ ಪಂಗಡ (ಮ) 
9 ಚಿತ್ರದುರ್ಗ ಚಿತ್ರದುರ್ಗ ಚಿಕ್ಕಗೊ೦ಡನಹಳ್ಳಿ 3.ಚಿಕ್ಕಗೊ೦ಡನಹಳ್ಳಿ-3 1 ಅನುಸೂಚಿತ ಪಂಗಡ 
10. | ಚಿತ್ರದುರ್ಗ ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ 3.ಚಿಕ್ಕಗೊಂಡನಹಳ್ಳಿ-3 1 ಅನುಸೂಚಿತ ಜಾತಿ 
11 | ಚಿತ್ರದುರ್ಗ | ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ 2.ಚಿಕ್ಕಗೊ೦ಡನಹಳ್ಳಿ-2 1 ಹಿಂದುಳಿದ ವರ್ಗ (ಬ) 
12 | ಚಿತ್ರದುರ್ಗ | ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ 2.ಚಿಕ್ಕಗೊಂಡನಹಳ್ಳಿ-2 | ಆ ಚತ (ಅ) 
13 | ಚಿತ್ರದುರ್ಗ | ಚಿತ್ರದುರ್ಗ ಗುಡ್ಡದರ೦ಗವ್ವನಹಳ್ಳಿ 3.ಆಯಿತೋಳು 1 ಸಾಮಾನ್ಯ 
14 | ಚಿತ್ರದುರ್ಗ ಚಿತ್ರದುರ್ಗ ಆಲಗಟ್ಟ 2.ಚಿಕ್ಕಾಲಗಟ್ಟ 1 ಅನುಸೂಚಿತ ಪಂಗಡ 
15 | ಚಿತ್ರದುರ್ಗ | ಚಿತ್ರದುರ್ಗ ಹುಲ್ಲೂರು 6.ಸಿಂಗಾಪುರ-2 1 ಹೂ 
ಪ ಸ i (ಅ)(ಮ) 
16 | ಚಿತ್ರದುರ್ಗ | ಹಿರಿಯೂರು ಮೇಟಿಕುರ್ಕೆ 6.ಬೀರೇನಹಳ್ಳಿ-1 1 ಇ 1 
17 | ಚಿತ್ರದುರ್ಗ ಹಿರಿಯೂರು ಮೇಟಕುರ್ಕೆ 2.ಹಿರೇಹಳ್ಳದ ವಡ್ಡರಹಟ್ಟ 1 ಅನುಸೂಚಿತ ಜಾತಿ (ಮ) 
18 | ಚಿತ್ರದುರ್ಗ | ಹಿರಿಯೂರು ಬಬ್ಬೂರು 1ಬಬ್ಬೂರು-1 1 ಸಾಮಾನ್ಯ 
19 | ಚಿತ್ರದುರ್ಗ | ಹಿರಿಯೂರು ಕಸ್ತೂರಿರಂಗಪ್ಪನಹಳ್ಳಿ | 2.ಪಿಟ್ಸಾಲಿ 1 ಸಾಮಾನ್ಯ 
20 | ಚಿತ್ರದುರ್ಗ | ಹೊಸದುರ್ಗ ಲಕ್ಕಿಹಳ್ಳಿ 5.ಶೀರನಕಟ್ಟೆ | i Cl (ಈ) 
21 | ಚಿತ್ರದುರ್ಗ ಹೊಸದುರ್ಗ ಮತ್ತೋಡು 3.ದೊಡ್ಡಯ್ಯನಪಾಳ್ಯ 1 ಅನುಸೂಚಿತ ಪಂಗಡ (ಮ) 
22 | ಚಿತ್ರದುರ್ಗ ಹೊಳಲ್ಕೆರೆ ತುಪ್ಪದಹಳ್ಳಿ 3.ಸಿ೦ಗೇನಹಳ್ಳಿ 1 ಅನುಸೂಚಿತ ಪಂಗಡ 
ವಿ.ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1 ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಆಷಾಢ ೨೬, ಶಕ ವರ್ಷ ೧೯೩೫) ನಂ.೯೨೪ 
Part - 88 Bangalore, Wednesday, July 17, 2013 (Ashadha 26, Shaka Varsha 1935) No. 924 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 


ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ಸಂ.ಇಎಲ್‌ಎನ್‌(2)ಸಿಆರ್‌/83/2013-14 ದಿನಾಂಕ 17/7/2013 
ಉಲ್ಲೇಖ : ರಾಚುಆ 15 ಇಜಿಪಿ 2013 ದಿನಾಂಕ : 12/7/2013 


(1) 1993 ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಉಪಬಂಧಗಳ ಮೇರೆಗೆ ಕೋಲಾರ ಜಿಲ್ಲೆಗೆ ಸಂಬಂಧಿಸಿದಂತೆ, ಈ 
ಅಧಿಸೂಚನೆಗೆ ಲಗತ್ತಿಸಿರುವ ತ:ಖ್ತೆಯಲ್ಲಿ ನಮೂದಿಸಿರುವಂತೆ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯಿತಿಯ ವಿವಿಧ ಕ್ಷೇತ್ರಗಳ 
ಸದಸ್ಯ ಸ್ಥಾನಗಳನ್ನು ತುಂಬಲು ಚುನಾವಣೆ ನಡೆಸಬೇಕಾಗಿರುತ್ತದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೮೩ 





(3) ಕೋಲಾರ ಜಿಲ್ಲೆಯ ಎಲ್ಲಾ 5 ತಾಲ್ಲೂಕುಗಳಲ್ಲಿನ ಇದರೊಂದಿಗೆ ಲಗತ್ತಿಸಿರುವ ತ:ಖ್ತೆಯಲ್ಲಿ ನಮೂದಿಸಿರುವ ಗ್ರಾಮ ಪಂಚಾಯ್ತಿಗಳಲ್ಲಿನ 
ಕೆಲವು ಸದಸ್ಯರ ಮರಣದಿಂದ ಮತ್ತು ಕೆಲವು ಸದಸ್ಯರ ರಾಜೀನಾಮೆಯಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತುಂಬಲು ಚುನಾವಣೆಗಳನ್ನು 
ನಡೆಸಬೇಕಾಗಿರುವುದರಿಂದ, 


ಆದುದರಿಂದ, ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993 ರ 12ನೇ ನಿಯಮಕ್ಕನುಸಾರವಾಗಿ 
ಕೋಲಾರ ಜಿಲ್ಲೆಯ ಡೆಪ್ಕುಟಿ ಕಮೀಷನರ್‌(ಪ್ರಭಾರ) ಆದ ಡಾ:ವಿ.ವೆಂಕಟೇಶ ಮೂರ್ತಿ ಎಂಬ ಹೆಸರಿನ ನಾನು, ಸದರಿ ಚುನಾವಣೆಗೆ ಸಂಬಂಧಿಸಿದ ಈ 
ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸುತ್ತೇನೆ. 


-; ಚುನಾವಣಾ ವೇಳಾ ಪಟ್ಟ ದ 


(ಎ) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24-07-2013 (ಬುಧವಾರ) 
(ಬಿ) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾ೦ಕ ಮತ್ತು ದಿನ ; 25-07-2013 (ಗುರುವಾರ) 
(ಸಿ) ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ. 27-07-2013 (ಶನಿವಾರ) 
(ಡಿ) ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 04-08-2013 (ಭಾನುವಾರ) 
ದಿನಾಂಕ, ದಿನ ಮತ್ತು ಮತದಾನ ಸಮಯ ಬೆಳಿಗ್ಗೆ 7-00 ಗಂಟೆಯಿಂದ ಸಂಜೆ 5-00 ಗಂಟೆಯವರೆಗೆ 
(ಇ) ಮತಗಳ ಎಣಿಕೆ ದಿನಾಂಕ, ದಿನ, ಸ್ಥಳ ಮತ್ತು ಸಮಯ ; 07-08-2013 (ಬುಧವಾರ) ಬೆಳಿಗ್ಗೆ 8-00 ಗಂಟೆಯಿಂದ 


ಆಯಾ ತಾಲ್ಲೂಕಿನ ಕೇಂದ್ರಸ್ಥಾನದಲ್ಲಿ 


(ಎಫ್‌) ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯ ; 07-08-2013 (ಬುಧವಾರ) 


ಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ. 
ಡಾ:ವಿ.ವೆಂಕಟೇಶ ಮೂರ್ತಿ 


ಜಿಲ್ಲಾಧಿಕಾರಿಗಳು (ಪ್ರಭಾರ) 
ಕೋಲಾರ ಜಿಲ್ಲೆ, ಕೋಲಾರ 
ತಃಖ್ತೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಸಂ.ಇಎಲ್‌ಎನ್‌(2)ಸಿಆರ್‌/83/2013-14 ದಿನಾಂಕ 17/7/2013 
ಕೋಲಾರ ಜಿಲ್ಲೆಯ ಈ ಕೆಳಕಂಡ ತಾಲ್ಲೂಕುಗಳ ಗ್ರಾಮ ಪಂಚಾಯತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯತಿ ಸದಸ್ಯ 
ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ನಿಗಧಿಪಡಿಸಿದೆ. 








ಗಾಮ ಪ್ರಾದೇಶಿಕ 0 
ಕ್ರ ತಾಲ್ಲೂಕಿನ ತ ಚುನಾವಣಾ ಮೀಸಲಾತಿ 
ಚ್‌ ಣಿ 

ಪಂಚಾಯತಿಯ ಸ್ಲಾನಗಳ ಸದಸ ಸ್ನಾನ ತೆರವಾಗಲು ಕಾರಣ 
ಸಂ. ಹೆಸರು ರು ಕ್ಷೇತ್ರದ ಸಂಖ್ಯೆ ತ್ತ ಜೆ ರಾ ವಿವರ 
A A 
ಮತು ಹೆಸರು ಬಿ 

1 2 3 4 5 6 7 





ಶ್ರೀ. ಮುನಿವೆಂಕಟಪ್ಪ ಬಿನ್‌ ಲೇಟ್‌ 
1 ಕೋಲಾರ 3.ಐತರಾಸನಹಳ್ಳಿ 4.ಕೊ೦ಡೇನಹಳ್ಳಿ 1 (ಒಂದು) ಹನುಮಪ್ಪ, ಕೊ೦ಡೇನಹಳ್ಳಿ, ಕೋಲಾರ ಪರಿಶಿಷ್ಟ ಜಾತಿ 
ತಾಲ್ಲೂಕು ರವರ ಮರಣದಿಂದ 


ಶ್ರೀ.ಹೆಚ್‌.ನಾರಾಯಣಸ್ಥಾಮಿ ಬಿನ್‌ 
2 | ಕೋಲಾರ 9.ಅರಹಳ್ಳಿ 8.ಬಾರಾಂಡಹಳ್ಳಿ | 1 (ಒಂದು) ಹನುಮಂತಪ್ಪ ಬಾರಾಂಡಹಳ್ಳಿ ಕೋಲಾರ ಪರಿಶಿಷ್ಟ ಜಾತಿ 
ತಾಲ್ಲೂಕು ರವರ ಮರಣದಿಂದ. 


ಶ್ರೀ.ಗುರಪ್ಪ ಬಿನ್‌ ವೆಂಕಟಪ್ಪ ಕಾರಂಗುಟ್ಟೆ ಹಿಂದುಳಿದ 








3 | ಮಾಲೂರು 7.ಕೊಂಡಶೆಟ್ಟಿಹಳ್ಳಿ 3.ನಕ್ಕನಹಳ್ಳಿ 1 (ಒಂದು) 





ಗ್ರಾಮ ಇವರ ಮರಣದಿಂದ. ವರ್ಗ 'ಅ' 
ಶ್ರೀಮತಿ.ರತ್ನಮ್ಮ ಕೋ೦ ಹನುಮಪ್ಪ 
ಜಿನಪಗಾನಹಳ್ಳಿ, ಅಂಗನವಾಡಿ ಪರಿಶಿಷ್ಟ ಜಾತಿ 
೪ ಲ 
4 | ಮಾಲೂರು 7.ಕೊಂಡಶೆಟ್ಟಿಹಳ್ಳಿ 6.ಕು೦ಟನಹಳ್ಳಿ 1 (ಒಂದು) ಕಾರ್ಯಕರ್ತೆಯಾಗಿ ಆಯ್ಕೆಯಾಗಿ (ಮಹಿಳ) 


ರುವುದರಿಂದ ರಾಜೀನಾಮೆ ಸಲ್ಲಿಸಿರುತ್ತಾರೆ. 





ಶ್ರೀ.ಎನ್‌.ಗೋಪಾಲ್‌ ಬಿನ್‌ ನಂಜಪ್ಪ, 





5 | ಮಾಲೂರು 22-ಜಯಮಂಗಲ | 4.ಸಿದ್ದನಹಳ್ಳಿ 1 (ಒಂದು) ಸಿದ್ಧನಹಳ್ಳಿ ಗ್ರಾಮ ಇವರ ವ ಸಾಮಾನ್ಯ 
ಣ್‌ 00 ದ 
ಟೌ ಶ್ರೀ.ಎಂ.ಕೃಷ್ಣಪ್ಪ ಬಿನ್‌ ಮುನಿಸ್ವಾಮಿ, 
6 | ಬಂಗಾರಪೇಟೆ 4.ಗಾಜಗ 1 (ಒಂದು) ಗಾಜಗ ಬಂಗಾರಪೇಟೆ ತಾಲ್ಲೂಕು ರವರ ಪರಿಶಿಷ್ಟ ಜಾತಿ 
ಜ್ಲೋತೇನಹಳ್ಳಿ ಥು ಆ 
ಠಿ ೪ ಮರಣದಿಂದ. 





















































೬೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಪ್ರಾದೇಶಿಕ 

ಕ ತಾಲ್ಲೂಕಿನ ಸಾ ಚುನಾವಣಾ ಲಿ ಮೀಸಲಾತಿ 

iy ಪಂಚಾಯತಿಯ ಸ್ಥಾನಗಳ ಸದಸ್ಥ ಸ್ಲಾನ ತೆರವಾಗಲು ಕಾರಣ 
ಸಂ. ಹೆಸರು ಹೆಸರು ಕ್ಷೇತ್ರದ ಸಂಖ್ಯೆ ಸಂಖೆ pa ವವರ 
is ಮತ್ತು ಹೆಸರು ಹು 

1 2 3 4 5 6 7 
ಶ್ರೀಮತಿ.ಭೂಲಕ್ಷ್ಮಮ್ಮ ಕೋಂ 
ನಾರಾಯಣಸ್ನಾಮಿ, ಮಜರಾ ಪುರ, 

7 ರಪೇಟೆ | 35.ತೊಪನಹಳ್ಳಿ 3.ಬೋಡೇನಹಳ್ಳಿ | 1 ದು ವ ನಮಾ 

I ಪೃನಹ್ಳ ಸು (ಹ ಬಂಗಾರಪೇಟೆ ತಾಲ್ಲೂಕು ರವರ ಸಾಮ್ಯ 
ಮರಣದಿಂದ. 
ಶ್ರೀ.ರಾಮಕೃಷ್ಣ ಬಿನ್‌ ರಾಮಪ್ಪ, 
ವಾ | ಸೀಗೇನಹಳ್ಳಿ ಗ್ರಾಮ ಮುಳಬಾಗಿಲು ಕ 

8 | ಮುಳಬಾಗಿಲು | 12-ಕಪ್ಪಲಮಡಗು 5.ಸೀಗೇನಹಳ್ಳಿ 1 (ಒಂದು) ತಾಲ್ಲೂಕು ರವರ ರಾಜೀನಾಮೆಯಿಂದ ಸಾಮಾನ್ಯ 
ತೆರವಾಗಿರುತ್ತದೆ. 

9 | ಮುಳಬಾಗಿಲು | 13-ನಂಗಲಿ 4.ನಂಗಲಿ-4 1 (ಒಂದು) ಜ್ರ ತ್ತ ವರ್ಗ 'ಅ” 
ತಾಲ್ಲೂಕು ರವರ ರಾಜೀನಾಮೆಯಿಂದ (ಮಹಿಳೆ) 
ತೆರವಾಗಿರುತ್ತದೆ. 

ಾಸಪ ಗ ಗ ps ಲ ತ *್ರ? 

10 | ಶ್ರೀನಿವಾಸಪುರ | 9. ತಾಡಿಗೋಳ್‌ 1.ತಾಡಿಗೋಳ್‌-1 | (ಒಂದು) ರೋಣೂರು ಹೋಬಳಿ, ಶ್ರೀನಿವಾಸಪುರ A 
ತಾಲ್ಲೂಕು ರವರ ಮರಣದಿಂದ. 
ಶ್ರೀ.ಮುನಿಶಾಮಿ ಬಿನ್‌ ಚಿಕ್ಕಗಂಗಪ್ಪ, 
ಯಲ್ಲೂರು, ಯಲೂರು ಹೋಬಳಿ, 

ಸ್‌ nl ಎ ಎ pl ನ 

11 | ಶ್ರೀನಿವಾಸಪುರ | 19. ಯಲ್ಲೂರು 2.ಯಲ್ಲೂರು-2 |1 (ಒಂದು) ಶ್ರೀನಿವಾಸಪುರ ತಾಲ್ಲೂಕು ರವರು ಪರಿಶಿಷ್ಟ ಜಾತಿ 

ಮರಣದಿಂದ. 


























ಡಾ:ವಿ.ವೆಂಕಟೇಶ ಮೂರ್ತಿ 
ಜಿಲ್ಲಾಧಿಕಾರಿಗಳು (ಪ್ರಭಾರ) 
ಕೋಲಾರ ಜಿಲ್ಲೆ, ಕೋಲಾರ 


ವಿಶೇಷ ರಾಜ್ಯ ಪತ್ರಿಕೆ 





ಖೆಂಗಜೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) 
Bangalore, Wednesday, July 17, 2013 (Ashadha 26, Shaka Varsha 1935) 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ನಂ. ಚು(4)ಸಿಆರ್‌ 26/12-13, ದಿನಾಂಕ: 17ನೇ ಜುಲೈ 2013 


ಭಾಗ - 11 ನಂ.೯೨೫ 
Part - 118 No. 925 


1993ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಉಪಬಂಧಗಳ ಮೇರೆಗೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಸದರಿ ಅಧಿಸೂಚನೆಗೆ 
ಲಗತ್ತಿಸಿದ ಕೋಷ್ಟಕದಲ್ಲಿ ತೋರಿಸಿರುವಂತೆ ವಿವಿಧ ಗ್ರಾಮ ಪಂಚಾಯತಿಗಳ ವಿವಿಧ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯತಿ ಸದಸ್ಯರ ಖಾಲಿ 
ಸ್ಥಾನಗಳನ್ನು ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುತ್ತದೆ. 

ಆದುದರಿಂದ, ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993ರ 12ನೇ ನಿಯಮಕ್ಕನುಸಾರವಾಗಿ, 
ಶಿವಮೊಗ್ಗ ಜಿಲ್ಲೆಯ ಡೆಪ್ಯುಟಿ ಕಮೀಷನರ್‌ರಾದ ವಿಪುಲ್‌ ಬನ್ನಲ್‌ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ 
ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ . 





ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 24-07-2013 (ಬುಧವಾರ) (ದಿನಾಂಕ ಮತ್ತು ದಿನ) 





ಏ 
ಬಿ ನಾಮಪತ್ರಗಳ ಪರಿಶೀಲಿಸುವ ದಿನಾಂಕ 25-07-2013 (ಗುರುವಾರ) (ದಿನಾ೦ಕ ಮತ್ತು ದಿನ) 





2೨ 














ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ 27-07-2013 (ಶನಿವಾರ) (ದಿನಾಂಕ ಮತ್ತು ದಿನ) 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೮೫ 








ಡಿ. ಮತದಾನದ ಅವಶ್ಯವಿದ್ದರೆ, ಮತದಾನ ನಡೆಸುವ ದಿನಾಂಕ 04-08-2013 (ಭಾನುವಾರ) (ದಿನಾ೦ಕ ಮತ್ತು ದಿನ) 





ಇ ಮರು ಮತದಾನ ಅವಶ್ಯವಿದ್ದರೆ, 
ನಡೆಸಬೇಕಾದ ದಿನಾಂಕ ಮತ್ತು ದಿನ 


ಮರು ಮತದಾನವನ್ನು 06-08-2013 (ಮಂಗಳವಾರ) 


(ದಿನಾಂಕ ಮತ್ತು ದಿನ) 





(ಮತದಾನದ ವೇಳೆಃ ಬೆಳಿಗ್ಗೆ 7-00 ಗಂಟೆಯಿಂದ ಸಾಯಂಕಾಲ 5-00 ಗಂಟೆಯವರೆಗೆ) 





ಇ ಮತಗಳ ಎಣಿಕೆ ದಿನಾಂಕ 
ಬೆಳಿಗ್ಗೆ 8-00 ಘಂಟೆಯಿಂದ (ತಾಲ್ಲೂಕಿನ ಕೇಂದಸ್ನಳದಲ್ಲಿ) 


07-08-2013 (ಬುಧವಾರ) (ದಿನಾಂಕ ಮತ್ತು ದಿನ) 





ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 07-08-2013 (ಗುರುವಾರ) (ದಿನಾಂಕ ಮತ್ತು ದಿನ) 








ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 








ವಿಪುಲ್‌ ಬನ್ನಲ್‌ 
ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಇವರ ಅಧಿಸೂಚನೆ ನಂ. ನಂ. ಚು(4)ಸಿಆರ್‌ 26/12-13 ದಿನಾಂಕ 17ನೇ ಜುಲೈ 2013ರ ಅಧಿಸೂಚನೆಗೆ ಲಗತ್ತು ಕೋಷ್ಟಕ. 


ಶಿವಮೊಗ್ಗ ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಉಪಚುನಾವಣೆ ನಡೆಯಲಿರುವ ಸ್ಥಾನಗಳ ವಿವರ 

































































ಗಾಮ 
ಕ್ರಮ ತಾಲ್ಲೂಕಿನ ನ್‌ ಖಾಲಿ ಇರುವ ಸದಸ್ಯ ಸ್ಲಾನ ತೆರವಾಗಿರುವ ಬಗ್ಗೆ ಕಾರಣ 
(ಣೆ ನ | ಪಂಚಾಯತಿಯ | ಕ್ಷೇತ್ರದ ಹೆಸರು ಚ 2 6. ಸಂಖ್ಯೆ 
ಸಂಖ್ಯೆ ಸ ಹೆಸರು ಸ್ಥಾ ೯ 
1 ಶಿವಮೊಗ್ಗ ಮಂಡಗಟ್ಟ ದ್ಯಾವಿನಕೆರೆ ಸಾಮಾನ್ಯ ಪ್ರಕಾಶ್‌ ಡಿ ಆರ ಸದಸ್ಯರ 1 
ಮರಣದ ಕಾರಣದಿಂದ 
ಕೊಮ್ಮನಾಳು ಕೊಮ್ಮನಾಳು ಪರಿಶಿಷ್ಟ ಪಂಗಡ ಟಿ ಆರ್‌ ಪ್ರಮೀಳಾ, ಸದಸ್ಯರ 1 
(ಮಹಿಳೆ) ರಾಜೀನಾಮೆ ಕಾರಣದಿಂದ 
2 ಭದಾವತಿ ಹೊಳೆಹೊನ್ನೂರು 6. ಕೊಪ್ಪ-1 ಸಾಮಾನ್ಯ ರವೀಂದ್ರ ಸದಸ್ಯರ ಮರಣದ | 
ಕಾರಣದಿಂದ 
ಮೈದೊಳಲು 1. ಮೈದೊಳಲು-1 ಪರಿಶಿಷ್ಟ ಜಾತಿ ಎ.ಕೆ.ಬಸವರಾಜಪ್ಪ ಸದಸ್ಯರ 1 
ರಾಜೀನಾಮೆ ಕಾರಣದಿಂದ 
ಅರಬಿಳಚಿ 1.ಅರಬಿಳಚಿ-1 ಸಾಮಾನ್ಯ ಡಾ: ಗಿರೀಶ್‌, ಹೆಚ್‌.ಎಸ್‌. ಸದಸ್ಯರ 1 
ಮರಣದ ಕಾರಣದಿಂದ 
ಅರಳಿಕೊಪ್ಪ 3.ಬಾಳೆಮಾರನಹಳ್ಳಿ-2 ಪರಿಶಿಷ್ಟ ಪಂಗಡ ಮಂಜಮ್ಮ ಸದಸ್ಯರ ಮರಣದ 1 
(ಮಹಿಳೆ) ಕಾರಣದಿಂದ 
3 ಹೊಸನಗರ ರಿಪ್ಪನ್‌ಪೇಟೆ ಗವಟೂರು -|1 ಸಾಮಾನ್ಯ ಶಿವಾನಂದಪ್ಪ ಸದಸ್ಯರ ಮರಣದ 1 
ಕಾರಣದಿಂದ 
ಅರಮನೆಕೊಪ್ಪ | ಅರಮನೆಕೊಪ್ಪ-1 ಹಿಂದುಳಿದ ವರ್ಗ (ಅ) | ಮೂಕಾಂಬಿಕೆ ಎಸ್‌ ಸದಸ್ಯರ 1 
ಮಹಿಳೆ ರಾಜೀನಾಮೆ ಕಾರಣದಿಂದ 
ಮುಂಬಾರು ಸಾವಂತೂರು -3 ಹಿಂದುಳಿದ ವರ್ಗ (ಅ) ಜಯಮ್ಮ ಎಸ್‌.ಬಿ. ಸದಸ್ಯರ 1 
ಮಹಿಳೆ ರಾಜೀನಾಮೆ ಕಾರಣದಿಂದ 
ಕರಿಮನೆ ಮಳಲಿ-2 ಸಾಮಾನ್ಯ ಮಹಿಳೆ ಕವಿತ ಎಸ್‌ ಟಿ ಸದಸ್ಯರ 1 
ರಾಜೀನಾಮೆ ಕಾರಣದಿಂದ 
4 ಸೊರಬ ತತ್ತೂರು ಚಿಕ್ಕಬ್ಬೂರು ಹಿಂದುಳಿದ ವರ್ಗ (ಅ) | ಪಾರ್ವತಮ್ಮ ಜೋಗಿ ಸದಸ್ಯರ 1 
ಮಹಿಳೆ ಮರಣದ ಕಾರಣದಿಂದ 
ಕಾತುವಳ್ಳಿ ಬೆನ್ನೂರು ಪರಿಶಿಷ್ಟ ಜಾತಿ ಡಿ.ಬಿ.ಶಿವಾನಂದಪ್ಪ ಸದಸ್ಯರ 1 
ಮರಣದ ಕಾರಣದಿಂದ 
5 ಶಿಕಾರಿಪುರ ಸಾಲೂರು ಸಾಲೂರು-1 ಪರಿಶಿಷ್ಟ ಪಂಗಡ ಲಲಿತಮ್ಮ ಸದಸ್ಯರ ಮರಣದ 1 
ಮಹಿಳೆ ಕಾರಣದಿಂದ 













































































೬೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕ್ರಮ ತಾಲ್ಲೂಕಿನ ಮ ಖಾಲಿ ಇರುವ ಸದಸ್ಯ ಸ್ಥಾನ ತೆರವಾಗಿರುವ ಬಗ್ಗೆ ಕಾರಣ 
ks Ei ಪಂಚಾಯತಿಯ ಕ್ಷೇತದ ಹೆಸರು ಠಿ ಇ A ಸಂಖ್ಯೆ 
ಸಂಖ್ಯೆ ಹೆಸರು ಹೆಸರು ಸ್ಥಾನದ ವರ್ಗ 
ಈಸೂರು ಈಸೂರು ಸಾಮಾನ್ಯ ಬಸವರಾಜಪ್ಪ ಹೆಚ್‌ ಸದಸ್ಯರ 1 
ಮರಣದ ಕಾರಣದಿಂದ 
ಅರಷಿಣಗೆರೆ ಯರೇಕೊಪ್ಪ-3 ಸಾಮಾನ್ಯ ಮಂಜುನಾಥ ರಾಜೀನಾಮೆ | 
ಕಾರಣದಿಂದ 
ಕೊರಟಿಗೆರೆ ರಾಗಿಕೊಪ್ಪ-2 ಹಿಂದುಳಿದ ಅ ವರ್ಗ ಸೋಮಮ್ಮ ಸದಸ್ಯರ ಮರಣದ 1 
ಮಹಿಳೆ ಕಾರಣದಿಂದ 
6 ಸಾಗರ ಗೌತಮಪುರ ಹಿರೇಹಾರಕ-1 ಸಾಮಾನ್ಯ ಮಹಿಳೆ ಶಾರದಮ್ಮ ನಿತ್ಯಾನಂದ ಸದಸ್ಯರ 1 
ರಾಜೀನಾಮೆ ಕಾರಣದಿಂದ 
ತ್ಯಾಗರ್ತಿ ತ್ಯಾಗರ್ತಿ-2 ಪರಿಶಿಷ್ಟ ಜಾತಿ ಮಹಿಳೆ ಮಾರ್ಯಮ್ಮ ಸದಸ್ಯರ ರಾಜೀನಾಮೆ 1 
ಕಾರಣದಿಂದ 
ಹೆಗ್ಗೋಡು ಹೊನ್ನೇಸರ-1 ಹಿಂದುಳಿದ ಅ ವರ್ಗ ಗೀತಾ ಕೋಂ ಕೃಷ್ಣ ಸದಸ್ಯರ 1 
ಮಹಿಳೆ ರಾಜೀನಾಮೆ ಕಾರಣದಿಂದ 
ಆನಂದಪುರ ಆನಂದಪುರ-2 ಪರಿಶಿಷ್ಟ ಜಾತಿ ರೇಣುಕಮ್ಮ ಸದಸ್ಯರ ರಾಜೀನಾಮೆ 1 
ಕಾರಣದಿಂದ 
ಸೈದೂರು ಸೈದೂರು-1 ಸಾಮಾನ್ಯ ಮಹಿಳೆ ಸುಜಾತ ಎಸ್‌. ಜಿ ಸದಸ್ಯರ 1 
ರಾಜೀನಾಮೆ ಕಾರಣದಿಂದ. 
7 ತೀರ್ಥಹಳ್ಳಿ | ಸಾಲ್ಲಡಿ ಹೊನ್ನೆಕೆರೆ ಪ.ಪಂಗಡ (ಮಹಿಳೆ) ಸುಹಾಸಿನಿ ಸದಸ್ಯರ ಅನರ್ಹತೆ 1 
ಕಾರಣದಿಂದ 
ಕೋಣಂದೂರು | ಕೋಣಂದೂರು-3 ಹಿಂದುಳಿದ ವರ್ಗ ಅ ಸಾವಿತ್ರಮ್ಮ ಸದಸ್ಯರ ರಾಜೀನಾಮೆ 1 
(ಮಹಿಳೆ) ಕಾರಣದಿಂದ 
ಜುಮ್ಲಾಃ 23 
ವಿಪುಲ್‌ ಬನ್ಸಲ್‌ 


ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ವಿಶೇಷ ರಾಜ್ಯ ಪತ್ರಿಕೆ 
ಖೆಂದಜೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) 
Bangalore, Wednesday, July 17, 2013 (Ashadha 26, Shaka Varsha 1935) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ 
ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ಸಂಖ್ಯೆ: ಚುನಾವಣಾ(ಪಂ)ಸಿಆರ್‌ 12/2013-14, ದಿನಾಂಕ 17-07-2013 


ಭಾಗ - 11 ನಂ. ೯೨೬ 
Part - 118 No. 926 


1. 1993ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಉಪಬಂಧಗಳ ಮೇರೆಗೆ ರಾಮನಗರ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳಿಗೆ 
ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಲ್ಲಿ ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಯರ ಖಾಲಿ ಉಳಿದಿರುವ ಸ್ಥಾನಗಳಿಗೆ ಅನುಬ೦ಧದಲ್ಲಿನ ಗ್ರಾಮ 
ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು. 


2. ಮಾಗಡಿ ತಾಲ್ಲೂಕು ಚುನಾವಣಾ ಕ್ಷೇತ್ರವಾದ ಗರಗೇಶ್ವರಪುರ ಗ್ರಾಮ ಪ೦ಚಾಯಿತಿಯಲ್ಲಿ ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಕರ ಖಾಲಿ ಉಳಿದಿರುವ 
ಸ್ಥಾನಗಳಿಗೆ ಸದಸ್ಯರು ತೆರವಾದ ಸ್ಥಾನಗಳನ್ನು ತು೦ಬಲು. 


3. ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ, ಬೆ೦ಗಳೂರು ರವರ ಆದೇಶ ಸಂಖ್ಯೆ: ರಾಚುಅ/15/ಇಜಿಪಿ/2013, ದಿನಾಂಕ: 12-07-2013 ರಂತೆ 
ನೀಡಿರುವ ಚುನಾವಣಾ ವೇಳಾ ಪಟ್ಟಿಯಂತೆ, ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993ರ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೮೭ 





12ನೇ ನಿಯಮ ಅನುಸಾರವಾಗಿ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ. ಶ್ರೀರಾಮರೆಡ್ಡಿ ಭಾ.ಆ.ಸೇ ಎ೦ಬ ಹೆಸರಿನ ನಾನು ಸದರಿ 
ಚುನಾವಣೆಗೆ ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿ ಅಧಿಸೂಚನೆ ಹೊರಡಿಸಿರುತ್ತೇನೆ. 


1 


ಚುನಾವಣಾ ವೇಳಾ ಪಟ್ಟ 


1 ಚುನಾವಣಾ ಅಧಿಸೂಚನೆಯ ದಿನಾಂಕ ಮತ್ತು ದಿನ 17-07-2013 (ಬುಧವಾರ) 

2. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24-07-2013 (ಬುಧವಾರ) 

3. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 25-07-2013 (ಗುರುವಾರ) 

4. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 27-07-2013 (ಶನಿವಾರ) 


5. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾ೦ಕ ಮತ್ತು ದಿನ 04-08-2013(ಭಾನುವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆಯವರೆಗೆ) 


6. ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 06-08-2013(ಮಂಗಳವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆವರೆಗೆ) 


7. ಮತಗಳ ಎಣಿಕೆ ದಿನಾಂಕ: 07-08-2013(ಬುಧವಾರ) ದಂದು ಬೆಳಿಗ್ಗೆ 8-00 ಗಂಟೆಗೆ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07-08-2013(ಬುಧವಾರ) 








ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ, ರಾಮನಗರ 
ಅನುಬಂಧ 
ಗಳು ಖಾಲಿ 

4 ಸಂ | ತಾಲ್ಲೂಕಿನ ಗ್ರಾಮ ಪಂಚಾಯ್ತಿ | ಚುನಾವಣಾ ಕ್ಷೇತ್ರದ ಸಂಖ್ಯೆ | ಸ್ಥಾನಗಳ ಖಾಲಿ ಇರುವ ಸ್ಥಾನ Ko 
ಸ ಹೆಸರು ಹೆಸರು ಮತ್ತು ಹೆಸರು ಸಂಖೆ ಮೀಸಲಾತಿ ವಿವರ ಅಕ್ಕ 

> ರಿ ಕಾರಣಗಳು 

1 ಮಾಗಡಿ ಗುಡೇಮಾರನಹಳ್ಳಿ 181-ಗರ್ಗೇಶ್ವರಪುರ 1 ಬಿ.ಸಿ.ಎ೦(ಬಿ) ಮರಣ 





























ಶ್ರೀ ವಿ. ಶ್ರೀರಾಮರೆಡ್ಡಿ(ಭಾ.ಅ.ಸೇ) 
ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ, ರಾಮನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಖೆಂಗಜೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ನಂ.೯೨೭ 
Part - 88] Bangalore, Wednesday, July 17, 2013 (Ashadha 26, Shaka Varsha 1935) No. 927 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ 
ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ಸಂಖ್ಯೆ: ಚುನಾವಣಾ(ಪಂ)ಸಿಆರ್‌ 12/2013-14, ದಿನಾಂಕ 17-07-2013 
1. 1993ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಉಪಬಂಧಗಳ ಮೇರೆಗೆ ರಾಮನಗರ ಜಿಲ್ಲೆಯ ತಾಲ್ಲೂಕುಗಳಿಗೆ ಸಂಬಂಧಿಸಿದಂತೆ 


ಗ್ರಾಮ ಪಂಚಾಯಿತಿಯಲ್ಲಿ ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಕರ ಖಾಲಿ ಉಳಿದಿರುವ ಸ್ಥಾನಗಳಿಗೆ ಅನುಬಂಧದಲ್ಲಿನ ಗ್ರಾಮ ಪಂಚಾಯಿತಿಗಳಿಗೆ 
ಚುನಾವಣೆ ನಡೆಸಲು. 


2... ಕನಕಪುರ ತಾಲ್ಲೂಕು ಚುನಾವಣಾ ಕ್ಷೇತ್ರವಾದ ಕೆಮ್ಮಾಳೆ, ಚಿಕ್ಕಮರಳವಾಡಿ, ಮುಳ್ಳಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಕಸ್ಮಿಕವಾಗಿ 
ತೆರವಾಗಿರುವ/ಸದಸ್ಯರ ಖಾಲಿ ಉಳಿದಿರುವ ಸ್ಥಾನಗಳಿಗೆ ಸದಸ್ಯರು ತೆರವಾದ ಸ್ಥಾನಗಳನ್ನು ತು೦ಬಲು. 


3. ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ, ಬೆ೦ಗಳೂರು ರವರ ಆದೇಶ ಸಂಖ್ಯೆ ರಾಚುಅ/5/ಇಜಿಪಿ/2013, ದಿನಾಂಕ: 12-07-2013 ರಂತೆ 
ನೀಡಿರುವ ಚುನಾವಣಾ ವೇಳಾ ಪಟ್ಟಿಯಂತೆ, ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993ರ 12ನೇ 


















































೬೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ನಿಯಮ ಅನುಸಾರವಾಗಿ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ. ಶ್ರೀರಾಮರೆಡ್ಡಿ ಭಾ.ಆ.ಸೇ ಎ೦ಬ ಹೆಸರಿನ ನಾನು ಸದರಿ ಚುನಾವಣೆಗೆ 
ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿ ಅಧಿಸೂಚನೆ ಹೊರಡಿಸಿರುತ್ತೇನೆ. 

ಚುನಾವಣಾ ವೇಳಾ ಪಟ್ಟಿ 
1... ಚುನಾವಣಾ ಅಧಿಸೂಚನೆಯ ದಿನಾಂಕ ಮತ್ತು ದಿನ 17-07-2013 (ಬುಧವಾರ) 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24-07-2013 (ಬುಧವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾ೦ಕ ಮತ್ತು ದಿನ 25-07-2013 (ಗುರುವಾರ) 
4. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 27-07-2013 (ಶನಿವಾರ) 
5. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 04-08-2013 (ಭಾನುವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆಯವರೆಗೆ) 
6. ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 06-08-2013(ಮಂಗಳವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆವರೆಗೆ) 

7. ಮತಗಳ ಎಣಿಕೆ ದಿನಾಂಕ: 07-08-2013(ಬುಧವಾರ) ದಂದು ಬೆಳಿಗ್ಗೆ 8-00 ಗಂಟಿಗೆ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07-08-2013(ಬುಧವಾರ) 
ಜಿಲ್ಲಾಧಿಕಾರಿಗಳು, 
ರಾಮನಗರ ಜಿಲ್ಲೆ, 

ರಾಮನಗರ 
ಅನುಬಂಧ 
ಸ್ನಾನಗಳು ಖಾಲಿ 
ತಾಲ್ಲೂಕಿನ ಚುನಾವಣಾ ಕ್ಷೇತ್ರದ ಸಂಖ್ಯೆ | ಸ್ಥಾನಗಳ ಖಾಲಿ ಇರುವ ಇ 
ಣ್‌ ಣಿ ಣಾ ಣ್‌ ps) FY [ey 
ತ3್ರಸಂ. ಹಸರು ಬುಸು ಹು ಮತ್ತು ಹೆಸರು ಸಂಖ್ಯೆ ಮೀಸಲಾತಿ ವಿವರ ಇರುವುದಕ್ಕೆ 
ಣೆ ರ ಕಾರಣಗಳು 

1 ಹೊನ್ನಗನಹಳ್ಳಿ 5-ಕೆಮ್ಮಾಳೆ 1 ಬಿ.ಸಿ.ಎಂ(ಎ) ಮರಣ 

2 ಕನಕಪುರ ದೊಡ್ಡಮರಳವಾಡಿ 7-ಚಿಕ್ಕಮರಳವಾಡಿ 1 ಸಾಮಾನ್ಯ ರಾಜೀನಾಮೆ 

3 ಮುಳ್ಳಹಳ್ಳಿ 8-ಮುಳ್ಳಹಳ್ಳಿ 1 ಬಿ.ವಿ.ಎಂ(ಬಿ) ಮರಣ 

ಶ್ರೀ ವಿ. ಶ್ರೀರಾಮರೆಡ್ಡಿ(ಭಾ.ಅ.ಸೇ) 
ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ, ರಾಮನಗರ 
ವಿಶೇಷ ರಾಜ ಪತ್ರಿಕೆ 
ವ 
ಭಾರ - 11 ಖೆಂದಜೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩) ನಂ.೯೨೮ 
Part - 18 Bangalore, Wednesday, July 17, 2013 (Ashadha 26, Shaka Varsha 1935) No. 928 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ 
ಅಧಿಸೂಚನೆ 
ಪ್ರಪತ್ರ-2 


(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ಸಂಖ್ಯೆ: ಚುನಾವಣಾ(ಪಂ)ಸಿಆರ್‌ 12/2013-14, ದಿನಾಂಕ 17-07-2013 

1993ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಉಪಬಂಧಗಳ ಮೇರೆಗೆ ರಾಮನಗರ ಜಿಲ್ಲೆಯ ತಾಲ್ಲೂಕುಗಳಿಗೆ ಸಂಬಂಧಿಸಿದಂತೆ 
ಗ್ರಾಮ ಪಂಚಾಯಿತಿಯಲ್ಲಿ ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಕರ ಖಾಲಿ ಉಳಿದಿರುವ ಸ್ಥಾನಗಳಿಗೆ ಅನುಬಂಧದಲ್ಲಿನ ಗ್ರಾಮ ಪಂಚಾಯಿತಿಗಳಿಗೆ 
ಚುನಾವಣೆ ನಡೆಸಲು. 

ಚನ್ನಪಟ್ಟಣ ತಾಲ್ಲೂಕು ಚುನಾವಣಾ ಕ್ಷೇತ್ರವಾದ ಹಾರೋಕೊಪ್ಪ, ಮಳೂರು, ಬೈರಶೆಟ್ಟಹಳ್ಳಿ, ವಂದಾರಗುಪ್ಪೆ (ಸಿಲ್ಕ್‌ ಫಾರಂ) ಗ್ರಾಮ ಪಂಚಾಯಿತಿಗಳಲ್ಲಿ 
ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಯರ ಖಾಲಿ ಉಳಿದಿರುವ ಸ್ಥಾನಗಳಿಗೆ ಸದಸ್ಯರು ತೆರವಾದ ಸ್ಥಾನಗಳನ್ನು ತುಂಬಲು. 

ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ, ಬೆ೦ಗಳೂರು ರವರ ಆದೇಶ ಸಂಖ್ಯೆ ರಾಚುಅ/5/ಇಜಿಪಿ/2013, ದಿನಾಂಕ: 12-07-2013 ರಂತೆ 
ನೀಡಿರುವ ಚುನಾವಣಾ ವೇಳಾ ಪಟ್ಟಿಯಂತೆ, ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993ರ 12ನೇ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೮೯ 





ನಿಯಮ ಅನುಸಾರವಾಗಿ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ. ಶ್ರೀರಾಮರೆಡ್ಡಿ ಭಾ.ಆ.ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ 
ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿ ಅಧಿಸೂಚನೆ ಹೊರಡಿಸಿರುತ್ತೇನೆ. 


ಚುನಾವಣಾ ವೇಳಾ ಪಟ್ಟಿ 


ಚುನಾವಣಾ ಅಧಿಸೂಚನೆಯ ದಿನಾಂಕ ಮತ್ತು ದಿನ 17-07-2013 (ಬುಧವಾರ) 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24-07-2013 (ಬುಧವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 25-07-2013 (ಗುರುವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 27-07-2013 (ಶನಿವಾರ) 


ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 04-08-2013(ಭಾನುವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆಯವರೆಗೆ) 


ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 06-08-2013 (ಮಂಗಳವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆವರೆಗೆ) 


ಮತಗಳ ಎಣಿಕೆ ದಿನಾಂಕ: 07-08-2013(ಬುಧವಾರ) ದಂದು ಬೆಳಿಗ್ಗೆ 8-00 ಗಂಟೆಗೆ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07-08-2013(ಬುಧವಾರ) 
































ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ, ರಾಮನಗರ 
ಅನುಬಂಧ 
4 ೫೦ | ತಾಲ್ಲೂಕಿನ | ಗ್ರಾಮ ಪಂಚಾಯ್ತಿ | ಚುನಾವಣಾ ಕ್ಷೇತ್ರದ ಸಂಖ್ಯೆ | ಸ್ಥಾನಗಳ ಖಾಲಿ ಇರುವ ಸಾ ಗಾ 
ಫಸ ಹೆಸರು ಹೆಸರು ಮತ್ತು ಹೆಸರು ಸಂಖ್ಯೆ ಮೀಸಲಾತಿ ವಿವರ rd. 
> ೮ ಕಾರಣಗಳು 
1 ಹಾರೋಕೊಪ್ಪ 96- ಹಾರೋಕೊಪ್ಪ 1 ಬಿ.ಸಿ.ಎಂ(ಎ) ಮರಣ 
2 ಮಳೂರು 56-ಮಳೂರು 1 ಸಾಮಾನ್ಯ ಮರಣ 
ಚನ್ನಪಟ್ಟಣ 
3 ಸಿಂಗರಾಜಪುರ 148 ಬೈರಶೆಟ್ಟಹಳ್ಳಿ 1 ಬಿ.ಸಿ.ಎಂ(ಎ)(ಮ) ಮರಣ 
4 ವಂದಾರಗುಪ್ಪೆ 38-ಸೀಲ್ಕ್‌ ಫಾರಂ 1 ಬಿ.ಸಿ.ಎಂ(ಎ) ಮರಣ 























ಶ್ರೀ ವಿ. ಶ್ರೀರಾಮರೆಡ್ಡಿ(ಭಾ.ಅ.ಸೇ) 
ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ, ರಾಮನಗರ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಖೆಂದಜೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ನಂ.೯೨೯ 
Part - 18 Bangalore, Wednesday, July 17, 2013 (Ashadha 26, Shaka Varsha 1935) No. 929 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ರಾಮನಗರ ಜಿಲ್ಲೆ, ರಾಮನಗರ 
ಅಧಿಸೂಚನೆ 


ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ಸಂಖ್ಯೆ: ಚುನಾವಣಾ(ಪಂ)ಸಿಆರ್‌ 12/2013-14, ದಿನಾಂಕ 17-07-2013 


1993ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಉಪಬಂಧಗಳ ಮೇರೆಗೆ ರಾಮನಗರ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳಿಗೆ 
ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಲ್ಲಿ ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಯರ ಖಾಲಿ ಉಳಿದಿರುವ ಸ್ಥಾನಗಳಿಗೆ ಅನುಬಂಧದಲ್ಲಿನ 
ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು. 

ರಾಮನಗರ ತಾಲ್ಲೂಕು ಚುನಾವಣಾ ಕ್ಷೇತ್ರವಾದ ದೊಡ್ಡಗಂಗವಾಡಿ, ಜಾಲಮಂಗಲ, ಸುಗ್ಗನಹಳ್ಳಿ, ನಾಗರಕಲ್ಲುದೊಡ್ಡಿ ಮತ್ತು ಬಿಡದಿ ಗ್ರಾಮ 
ಪಂಚಾಯಿತಿಗಳಲ್ಲಿ ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಯರ ಖಾಲಿ ಉಳಿದಿರುವ ಸ್ಥಾನಗಳಿಗೆ ಸದಸ್ಯರು ತೆರವಾದ ಸ್ಥಾನಗಳನ್ನು ತುಂಬಲು. 


ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ, ಬೆ೦ಗಳೂರು ರವರ ಆದೇಶ ಸಂಖ್ಯೆ: ರಾಚುಅ/5/ಇಜಿಪಿ/2013, ದಿನಾಂಕ: 12-07-2013 
ರಂತೆ ನೀಡಿರುವ ಚುನಾವಣಾ ವೇಳಾ ಪಟ್ಟಿಯಂತೆ, ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 
1993ರ 12ನೇ ನಿಯಮ ಅನುಸಾರವಾಗಿ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ. ಶ್ರೀರಾಮರೆಡ್ಡಿ ಭಾ.ಆ.ಸೇ ಎ೦ಬ ಹೆಸರಿನ ನಾನು 


೬೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ 


ಪತ್ರಿಕೆ 





ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿ ಅಧಿಸೂಚನೆ 
ಹೊರಡಿಸಿರುತ್ತೇನೆ. 


ಚುನಾವಣಾ ವೇಳಾ ಪಟ್ಟಿ 
1 ಚುನಾವಣಾ ಅಧಿಸೂಚನೆಯ ದಿನಾಂಕ ಮತ್ತು ದಿನ 17-07-2013 (ಬುಧವಾರ) 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24-07-2013 (ಬುಧವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾ೦ಕ ಮತ್ತು ದಿನ 25-07-2013 (ಗುರುವಾರ) 


4. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 27-07-2013 (ಶನಿವಾರ) 


5. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 04-08-2013 (ಭಾನುವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆಯವರೆಗೆ) 


6. ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾ೦ಕ ಮತ್ತು ದಿನ 06-08-2013(ಮಂಗಳವಾರ) 
(ಮತದಾನದ ಸಮಯ ಬೆಳಿಗ್ಗೆ 7-00 ಘಂಟೆಯಿಂದ ಸಾಯಂಕಾಲ 5-00 ಘಂಟೆವರೆಗೆ) 


7. ಮತಗಳ ಎಣಿಕೆ ದಿನಾಂಕ: 07-08-2013(ಬುಧವಾರ) ದಂದು ಬೆಳಿಗ್ಗೆ 8-00 ಗಂಟಿಗೆ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07-08-2013 (ಬುಧವಾರ) 


ಜಿಲ್ಲಾಧಿಕಾರಿಗಳು, 
ರಾಮನಗರ ಜಿಲ್ಲೆ, ರಾಮನಗರ. 
























































ಅನುಬಂಧ 
ಸ್ಥಾನಗಳು 
ತಾಲ್ಲೂಕಿನ ಚುನಾವಣಾ ಕೇತದ ಸಂಖ್ಯೆ ಸ್ಥಾನಗಳ ಖಾಲಿ ಇರುವ ಖಾಲಿ 
ಡ್‌ ದಿ ಶ್‌ pe pe F) ಥಿ 

AS ಇ ಪಟ ಭುಜ ಮತ್ತು ಹೆಸರು ಸಂಖ್ಯೆ | ಮೀಸಲಾತಿ ವಿವರ | ಇರುವುದಕ್ಕೆ 
ಕಾರಣಗಳು 
1 ಸುಗ್ಗನಹಳ್ಳಿ 11-ಸುಗ್ಗನಹಳ್ಳಿ 1 ಸಾಮಾನ್ಯ ರಾಜಿನಾಮೆ 

2 ಜಾಲಮಂಗಲ 17-ಜಾಲಮಂಗಲ 1 ಸಾಮಾನ್ಯ(ಮ) ಮರಣ 

3 ರಾಮನಗರ ದೊಡ್ಡಗಂಗವಾಡಿ 14-ದೊಡ್ಡಗಂಗವಾಡಿ 1 ಸಾಮಾನ್ಯ ಮರಣ 

4 ಕೂಟಗಲ್‌ 13-ನಾಗರಕಲ್ಲುದೊಡ್ಡಿ 1 ಸಾಮಾನ್ಯ (ಮಹಿಳೆ) ಮರಣ 

5 ಬಿಡದಿ 1-ಬಿಡದಿ 1 ಸಾಮಾನ್ಯ ಮರಣ 

ಶ್ರೀ ವಿ. ಶ್ರೀರಾಮರೆಡ್ಡಿ (ಭಾ.ಅ.ಸೇ) 
ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ, ರಾಮನಗರ 
ವಿಶೇಷ ರಾಜ ಪತಿಕೆ 
ಗು ನೆ 
ಭಾಗ -1 ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಆಷಾಢ ೨೬, ಶಕ ವರ್ಷ ೧೯೩೫) ನಂ.೯೩೦ 
Part -೫ Bangalore, Wednesday, July 17, 2013 (Ashadha 26, Shaka Varsha 1935) No. 930 
ಕರ್ನಾಟಕ ಸರ್ಕಾರದ ಸಚಿವಾಲಯ 
ಆದೇಶ 


ಸಂಖ್ಯೆ : ಸಳ 125 ಎಂಆರ್‌ಇ 2013, ಬೆ೦ಗಳೂರು, ದಿನಾಂಕ: 17/07/2013 


ಕರ್ನಾಟಕ ಸರ್ಕಾರದ (ಕಾರ್ಯನಿರ್ವಹಣೆ) ನಿಯಮಗಳು, 1977ರ ನಿಯಮ 6ರ ಉಪ ನಿಯಮ (1ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಡಾ| ಶಾಮನೂರು ಶಿವಶಂಕರಪ್ಪ, ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು, ಕರ್ನಾಟಕ ಸರ್ಕಾರ ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) (ತಿದ್ದುಪಡಿ) ಅಧಿನಿಯಮ 2009 ರಡಿಯಲ್ಲಿ ಸರ್ಕಾರದ ಮುಂದೆ ಇತ್ಯರ್ಥಕ್ಕಾಗಿ ಬಾಕಿ ಇರುವ / ದಾಖಲಾಗುವ 
ಅಪೀಲು ಮತ್ತು ಪುನರೀಕ್ಷಣಾ ಅರ್ಜಿಗಳನ್ನು ಹಾಗೂ ದಾಖಲಾಗುವ ಅಪೀಲುಗಳನ್ನು ವಿಚಾರಣೆ ಮಾಡಿ ನಿರ್ಣಯಿಸಿ, ವಿಲೇ ಮಾಡುವ ಸಂಬಂಧವಾಗಿ 
ಸರ್ಕಾರದ ಆದೇಶ ಸಂಖ್ಯೆ:ಸಇ 188 ಎ೦ಆರ್‌ಇ 2012, ದಿನಾಂಕ: 17.11.2012 ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. 


ಡಾ॥ ಶಾಮನೂರು ಶಿವಶಂಕರಪ್ಪ 
ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು 
ಕರ್ನಾಟಕ ಸರ್ಕಾರ 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೯೧ 





ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫7 ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ee 
Part -IV Bangalore, Wednesday, July 17, 2013 (Ashadha 26, Shaka Varsha 1935) No. 938 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕೆ.ಎಸ್‌.ಸಿ.ಎಂ.ಎಫ್‌. ಬಿಲ್ಲಿಂಗ್‌ (ಹಿಂಬಾಗ), ನಂ.8, 1ನೇ ಮಹಡಿ, ಕನ್ನಿಂಗ್‌ ಹ್ಯಾಂ ರಸ್ತೆ ಬೆಂಗಳೂರು-52 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ರಾಚುಆ:42:ಅಜಿಪಿ:2009, ಬೆಂಗಳೂರು, ದಿನಾಂಕ: 17.07.2013 


ರಾಜ್ಯ ಚುನಾವಣಾ ಆಯೋಗವು ಅಧಿಸೂಚನೆ ಸಂಖ್ಯೆ:ರಾಚುಆ:42:ಇಜಿಪಿ:2009 ದಿ.21.12.2009ರಲ್ಲಿ ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 5 ಉಪ ಪ್ರಕರಣ(1ರಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮಪಂಚಾಯಿತಿಗಳಿಗೆ 2001ರ 
ಜನಗಣತಿಯ ಜನಸಂಖ್ಯೆಯಂತೆ ಸದಸ್ಯ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಲಾಗಿದೆ. 

ಶಿಡ್ಲಘಟ್ಟ ತಾಲ್ಲೂಕು ನಾಗಮಂಗಲ, ಹೊಸಪೇಟೆ, ಭಕ್ತರಹಳ್ಳಿ ಮತ್ತು ಮಾಳಮಾಚನಹಳ್ಳಿ ಗ್ರಾಮಪಂಚಾಯಿತಿಗಳ ಅವಧಿಯು ಮುಕ್ತಾಯವಾಗದ 
ಕಾರಣ ಇವುಗಳಿಗೆ ಚುನಾವಣೆ ನಡೆದಿರುವುದಿಲ್ಲ. ಈಗ 2011ರ ಜನಗಣತಿಯ ಜನಸಂಖ್ಯೆಯು ಪ್ರಕಟವಾಗಿದ್ದು, ಗ್ರಾಮಗಳ ಜನಸಂಖ್ಯಾ ವಿವರಗಳು 
ಲಭ್ಯವಾಗಿರುವುದರಿಂದ, ಚುನಾವಣೆ ನಡೆಸಲು ಬಾಕಿ ಇರುವ ಈ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಸಂಖ್ಯೆಗೆ ಅನುಸಾರವಾಗಿ ಸದಸ್ಯರ ಸಂಖ್ಯೆಯನ್ನು 
ಮರುನಿಗದಿಪಡಿಸಬೇಕಾಗಿರುತ್ತದೆ. 


ಅದರಂತೆ ಈ ಕೆಳಕಂಡ ಕೋಷ್ಟಕದ 2ನೇ ಅಂಕಣದಲ್ಲಿ ನಮೂದಿಸಿರುವ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಗಣತಿಯ ಜನಸಂಖ್ಯೆಯಂತೆ, 
3ನೇ ಅಂಕಣದಲ್ಲಿ ಸದಸ್ಯರ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಿದೆ. 









































ಕೋಷ್ಟಕ 
ಚಿಕ್ಕಬಳ್ಳಾಪುರ ಜಿಲ್ಲೆ 
ತಾಲ್ಲೂಕು: ಶಿಡ್ಲಘಟ್ಟ 
ಕ್ರಸಂ. ಗ್ರಾಮ ಪಂಚಾಯಿತಿ ಹೆಸರು ಸದಸ್ಯರ ಸಂಖ್ಯೆ 
| 2 3 
24 ಭಕ್ತರಹಳ್ಳಿ 10 
25 ಮಾಳಮಾಚನಹಳ್ಳಿ 14 
26 ಹೊಸಪೇಟೆ 17 
1 ನಾಗಮಂಗಲ 7 
ಆದೇಶಾನುಸಾರ 
ವೀರಭದ್ರಯ್ಯ 


ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಬೆ೦ಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ಎ. 
Part -IV Bangalore, Wednesday, July 17, 2013 (Ashadha 26, Shaka Varsha 1935) No. 939 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕೆ.ಎಸ್‌.ಸಿ.ಎಂ.ಎಫ್‌. ಬಿಲ್ಲಿಂಗ್‌ (ಹಿಂಬಾಗ), ನಂ.8, 1ನೇ ಮಹಡಿ, ಕನ್ನಿಂಗ್‌ ಹ್ಯಾಂ ರಸ್ತೆ ಬೆಂಗಳೂರು-52 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:ರಾಚುಆ:53:ಇಜಿಪಿ:2009, ಬೆಂಗಳೂರು, ದಿನಾಂಕ:17.07.2013 


ರಾಜ್ಯ ಚುನಾವಣಾ ಆಯೋಗವು ಅಧಿಸೂಚನೆ ಸಂಖ್ಯೆರಾಚುಆ:53:ಇಜಿಪಿ:2009 ದಿ.21.12.2009ರಲ್ಲಿ ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 5 ಉಪ ಪ್ರಕರಣ(1)ರಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಉಡುಪಿ ಜಿಲ್ಲೆಯ ಗ್ರಾಮಪಂಚಾಯಿತಿಗಳಿಗೆ 2001ರ 
ಜನಗಣತಿಯ ಜನಸಂಖ್ಯೆಯಂತೆ ಸದಸ್ಯ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಲಾಗಿದೆ. 


೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಕುಂದಾಪುರ ತಾಲ್ಲೂಕು ಯಡ್ತರೆ, ಬೈಂದೂರು ಮತ್ತು ಗಂಗೊಳ್ಳಿ ಗ್ರಾಮಪಂಚಾಯಿತಿಗಳ ಅವಧಿಯು ಮುಕ್ತಾಯವಾಗದ ಕಾರಣ ಇವುಗಳಿಗೆ 
ಚುನಾವಣೆ ನಡೆದಿರುವುದಿಲ್ಲ. ಈಗ 2011ರ ಜನಗಣತಿಯು ಪ್ರಕಟವಾಗಿದ್ದು, ಗ್ರಾಮಗಳ ಜನಸಂಖ್ಯಾ ವಿವರಗಳು ಲಭ್ಯವಾಗಿರುವುದರಿಂದ, ಚುನಾವಣೆ 
ನಡೆಸಲು ಬಾಕಿ ಇರುವ ಈ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಸಂಖ್ಯೆಗೆ ಅನುಸಾರವಾಗಿ ಸದಸ್ಯರ ಸಂಖ್ಯೆಯನ್ನು ಮರುನಿಗದಿಪಡಿಸಬೇಕಾಗಿರುತ್ತದೆ. 

ಅದರಂತೆ ಈ ಕೆಳಕಂಡ ಕೋಷ್ಟಕದ 2ನೇ ಅಂಕಣದಲ್ಲಿ ನಮೂದಿಸಿರುವ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಗಣತಿಯ ಜನಸಂಖ್ಯೆಯಂತೆ, 
3ನೇ ಅಂಕಣದಲ್ಲಿ ಸದಸ್ಯರ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಿದೆ. 






































ಕೋಷ್ಟಕ 
ಉಡುಪಿ ಜಿಲ್ಲೆ 
ತಾಲ್ಲೂಕು: ಕುಂದಾಪುರ 
ಕ್ರಸಂ. ಗ್ರಾಮ ಪಂಚಾಯಿತಿ ಹೆಸರು ಸದಸ್ಯರ ಸಂಖ್ಯೆ 

1 2 3 
54 ಯಡ್ತರೆ 25 
55 ಬೈಂದೂರು 21 
56 ಗಂಗೊಳ್ಳಿ 33 

ಆದೇಶಾನುಸಾರ 

ವೀರಭದ್ರಯ್ಯ 


ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಇ ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ತ್ತ 
Part -IV Bangalore, Wednesday, July 17, 2013 (Ashadha 26, Shaka Varsha 1935) No. 940 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕೆ.ಎಸ್‌.ಸಿ.ಎಂ.ಎಫ್‌. ಬಿಲ್ಲಿಂಗ್‌ (ಹಿಂಬಾಗ), ನಂ.8, 1ನೇ ಮಹಡಿ, ಕನ್ನಿಂಗ್‌ ಹ್ಯಾಂ ರಸ್ತೆ ಬೆಂಗಳೂರು-52 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ರಾಚುಆ:63:ಇಜಿಪಿ:2009, ಬೆಂಗಳೂರು, ದಿನಾಂಕ: 17.07.2013 


ರಾಜ್ಯ ಚುನಾವಣಾ ಆಯೋಗವು ಅಧಿಸೂಚನೆ ಸಂಖ್ಯೆ;ರಾಚುಆ:63:ಇಜಿಪಿ:2009 ದಿ.21.12.2009ರಲ್ಲಿ ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 5 ಉಪ ಪ್ರಕರಣ(1)ರಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಗ್ರಾಮಪಂಚಾಯಿತಿಗಳಿಗೆ 2001ರ 
ಜನಗಣತಿಯ ಜನಸಂಖ್ಯೆಯಂತೆ ಸದಸ್ಯ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಲಾಗಿದೆ. 

ಹೊಸಪೇಟೆ ತಾಲ್ಲೂಕು ಸೀತಾರಾಮ ತಾಂಡ ಗ್ರಾಮಪಂಚಾಯಿತಿಯ ಅವಧಿಯು ಮುಕ್ತಾಯವಾಗದ ಕಾರಣ ಚುನಾವಣೆ ನಡೆದಿರುವುದಿಲ್ಲ. 
ಈಗ 2011ರ ಜನಗಣತಿಯು ಪ್ರಕಟವಾಗಿದ್ದು, ಗ್ರಾಮಗಳ ಜನಸಂಖ್ಯಾ ವಿವರಗಳು ಲಭ್ಯವಾಗಿರುವುದರಿ೦ದ, ಚುನಾವಣೆ ನಡೆಸಲು ಬಾಕಿ ಇರುವ ಈ 
ಗ್ರಾಮಪಂಚಾಯಿತಿಗೆ 2011ರ ಜನಸಂಖ್ಯೆಗೆ ಅನುಸಾರವಾಗಿ ಸದಸ್ಯರ ಸಂಖ್ಯೆಯನ್ನು ಮರುನಿಗದಿಪಡಿಸಬೇಕಾಗಿರುತ್ತದೆ. 

ಅದರಂತೆ ಈ ಕೆಳಕಂಡ ಕೋಷ್ಟಕದ 2ನೇ ಅಂಕಣದಲ್ಲಿ ನಮೂದಿಸಿರುವ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಗಣತಿಯ ಜನಸಂಖ್ಯೆಯಂತೆ, 
3ನೇ ಅಂಕಣದಲ್ಲಿ ಸದಸ್ಯರ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಿದೆ. 
































ಕೋಷ್ಟಕ 
ಬಳ್ಳಾರಿ ಜಿಲ್ಲೆ 
ತಾಲ್ಲೂಕು: ಹೊಸಪೇಟೆ 
ಕ್ರಸಂ. ಗ್ರಾಮ ಪಂಚಾಯಿತಿ ಹೆಸರು ಸದಸ್ಯರ ಸಂಖ್ಯೆ 

1 9 3 
23 ಸೀತಾರಾಮ ತಾಂಡ 8 

ಆದೇಶಾನುಸಾರ 

ವೀರಭದ್ರಯ್ಯ 


ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೯೩ 


ವಿಶೇಷ ರಾಜ್ಯ ಪತ್ರಿಕೆ 





ಭಾರ -೫7 ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಆಷಾಢ ೨೬, ಶಕ ವರ್ಷ ೧೯೩8) ನಂ.೯೪೧ 
Part -IV Bangalore, Wednesday, July 17, 2013 (Ashadha 26, Shaka Varsha 1935) No. 941 


ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕೆ.ಎಸ್‌.ಸಿ.ಎಂ.ಎಫ್‌. ಬಿಲ್ಲಿಂಗ್‌ (ಹಿಂಬಾಗ), ನಂ.8, 1ನೇ ಮಹಡಿ, ಕನ್ನಿಂಗ್‌ ಹ್ಯಾಂ ರಸ್ತೆ ಬೆಂಗಳೂರು-52 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:ರಾಚುಆ:65:ಅಜಿಪಿ:2009, ಬೆಂಗಳೂರು, ದಿನಾಂಕ: 17.07.2013 


ರಾಜ್ಯ ಚುನಾವಣಾ ಆಯೋಗವು ಅಧಿಸೂಚನೆ ಸಂಖ್ಯೆ:ರಾಚುಆ:65:ಐಜಿಪಿ:2009 ದಿ.21.12.2009ರಲ್ಲಿ ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 5 ಉಪ ಪ್ರಕರಣ(1ರಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಗುಲ್ಬರ್ಗಾ ಜಿಲ್ಲೆಯಲ್ಲಿದ್ದ ಹಾಲಿ ಯಾದಗಿರಿ ಜಿಲ್ಲೆಯಲ್ಲಿರುವ 
ಶೋರಾಪುರ ತಾಲ್ಲೂಕಿನ ಗ್ರಾಮಪಂಚಾಯಿತಿಗಳಿಗೆ 2001ರ ಜನಗಣತಿಯ ಜನಸಂಖ್ಯೆಯಂತೆ ಸದಸ್ಯ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಲಾಗಿದೆ. 


ಹಾಲಿ ಯಾದಗಿರಿ ಜಿಲ್ಲೆಯಲ್ಲಿರುವ ಶೋರಾಪುರ ತಾಲ್ಲೂಕಿನ ಪರಸನಹಳ್ಳಿ ಮತ್ತು ಕರಡಕಲ್‌ ಗ್ರಾಮಪಂಚಾಯಿತಿಗಳ ಅವಧಿಯು 
ಮುಕ್ತಾಯವಾಗದ ಕಾರಣ ಇವುಗಳಿಗೆ ಚುನಾವಣೆ ನಡೆದಿರುವುದಿಲ್ಲ. ಈಗ 2011ರ ಜನಗಣತಿಯು ಪ್ರಕಟವಾಗಿದ್ದು, ಗ್ರಾಮಗಳ ಜನಸಂಖ್ಯಾ ವಿವರಗಳು 
ಲಭ್ಯವಾಗಿರುವುದರಿಂದ, ಚುನಾವಣೆ ನಡೆಸಲು ಬಾಕಿ ಇರುವ ಈ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಸಂಖ್ಯೆಗೆ ಅನುಸಾರವಾಗಿ ಸದಸ್ಯರ ಸಂಖ್ಯೆಯನ್ನು 
ಮರುನಿಗದಿಪಡಿಸಬೇಕಾಗಿರುತ್ತದೆ. 


ಅದರಂತೆ ಈ ಕೆಳಕಂಡ ಕೋಷ್ಟಕದ 2ನೇ ಅಂಕಣದಲ್ಲಿ ನಮೂದಿಸಿರುವ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಗಣತಿಯ ಜನಸಂಖ್ಯೆಯಂತೆ, 
3ನೇ ಅಂಕಣದಲ್ಲಿ ಸದಸ್ಯರ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಿದೆ. 



































ಕೋಷ್ಟಕ 
ಯಾದಗಿರಿ ಜಿಲ್ಲೆ 
ತಾಲ್ಲೂಕು: ಶೋರಾಷುರ 
ಕ್ರಸಂ. ಗ್ರಾಮ ಪಂಚಾಯಿತಿ ಹೆಸರು ಸದಸ್ಯರ ಸಂಖ್ಯೆ 
1 2 3 
34 ಕರಡಕಲ್‌ 10 
35 ಪರಸನಹಳ್ಳಿ 18 
ಆದೇಶಾನುಸಾರ 
ವೀರಭದ್ರಯ್ಯ 
ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 
ವಿಶೇಷ ರಾಜ್ಮ ಪತ್ರಿಕೆ 
ರ ಮು 
ಭಾರ -೫ ಬೆಂಗಚೂರು, ಬುಧವಾರ, ಖುಲೈ ೧೭, ೨೦೧೩ (ಆಷಾಢ ೨೬, ಶಕ ವರ್ಷ ೧೯೩೫) ನಂ.೯೪೨ 
Part -IV Bangalore, Wednesday, July 17, 2013 (Ashadha 26, Shaka Varsha 1935) No. 942 


ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕೆ.ಎಸ್‌.ಸಿ.ಎಂ.ಎಫ್‌. ಬಿಲ್ಲಿಂಗ್‌ (ಹಿಂಬಾಗ), ನಂ.8, 1ನೇ ಮಹಡಿ, ಕನ್ನಿಂಗ್‌ ಹ್ಯಾಂ ರಸ್ತೆ ಬೆಂಗಳೂರು-52 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:ರಾಚುಆ:65:ಇಜಿಪಿ:2009, ಬೆಂಗಳೂರು, ದಿನಾಂಕ: 17.07.2013 


ರಾಜ್ಯ ಚುನಾವಣಾ ಆಯೋಗವು ಅಧಿಸೂಚನೆ ಸಂಖ್ಯೆ:ರಾಚುಆ:65:ಐಜಿಪಿ:2009 ದಿ.21.12.2009ರಲ್ಲಿ ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 5 ಉಪ ಪ್ರಕರಣ(1ರಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಗುಲ್ಬರ್ಗಾ ಜಿಲ್ಲೆಯ ಗ್ರಾಮಪಂಚಾಯಿತಿಗಳಿಗೆ 2001ರ 
ಜನಗಣತಿಯ ಜನಸಂಖ್ಯೆಯಂತೆ ಸದಸ್ಯ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಲಾಗಿದೆ. 

ಚಿಂಚೋಳಿ ತಾಲ್ಲೂಕು ಮೋಘಾ ಮತ್ತು ರುಮ್ಮನಗೂಡ ಗ್ರಾಮಪಂಚಾಯಿತಿಗಳ ಅವಧಿಯು ಮುಕ್ತಾಯವಾಗದ ಕಾರಣ ಇವುಗಳಿಗೆ ಚುನಾವಣೆ 
ನಡೆದಿರುವುದಿಲ್ಲ. ಈಗ 2011ರ ಜನಗಣತಿಯು ಪ್ರಕಟವಾಗಿದ್ದು, ಗ್ರಾಮಗಳ ಜನಸಂಖ್ಯಾ ವಿವರಗಳು ಲಭ್ಯವಾಗಿರುವುದರಿಂದ, ಚುನಾವಣೆ ನಡೆಸಲು ಬಾಕಿ 
ಇರುವ ಈ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಸಂಖ್ಯೆಗೆ ಅನುಸಾರವಾಗಿ ಸದಸ್ಯರ ಸಂಖ್ಯೆಯನ್ನು ಮರುನಿಗದಿಪಡಿಸಬೇಕಾಗಿರುತ್ತದೆ. 


ಅದರಂತೆ ಈ ಕೆಳಕಂಡ ಕೋಷ್ಟಕದ 2ನೇ ಅಂಕಣದಲ್ಲಿ ನಮೂದಿಸಿರುವ ಗ್ರಾಮಪಂಚಾಯಿತಿಗಳಿಗೆ 2011ರ ಜನಗಣತಿಯ ಜನಸಂಖ್ಯೆಯಂತೆ, 
3ನೇ ಅಂಕಣದಲ್ಲಿ ಸದಸ್ಯರ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸಿದೆ. 


೬೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 






































ಕೋಷ್ಟಕ 
ಗುಲ್ಬರ್ಗಾ ಜಿಲ್ಲೆ 
ತಾಲ್ಲೂಕು: ಚಿಂಚೋಳಿ 
ಕ್ರಸಂ. ಗ್ರಾಮ ಪಂಚಾಯಿತಿ ಹೆಸರು ಸದಸ್ಯರ ಸಂಖ್ಯೆ 

1 2 3 
24 ಮೋಘಾ 8 
32 ರುಮ್ಮನಗೂಡ 10 

ಆದೇಶಾನುಸಾರ 

ವೀರಭದ್ರಯ್ಯ 


ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 


ಡ್‌ ಡ್‌ 
ವಿಶೇಷ ರಾಜ್ಯ ಪತ್ರಿಕೆ 
ಭಾರ - 1 ಖಬೆಂಗಜೂರು, ದುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಹ ವರ್ಷ ೧೯೩೫) ನಂ.೯೪೯ 
Part - 888 Bangalore, Thursday, July 18, 2013 (Ashadha 27, Shaka Varsha 1935) No. 949 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಅಧಿಸೂಚನೆ 
ಪ್ರಪತ್ರ-2 


(12(2)ನೇ ನಿಯಮವನ್ನು ನೋಡಿ) 
ಸಂಖ್ಯೆ: ಇಎಲ್‌ಎನ್‌(2)/ಸಿಆರ್‌.07/2013-14, ದಿನಾಂಕ: 17/07/2013 


ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 3 ಗ್ರಾಮಪಂಚಾಯಿತಿಗಳ 3 ಚುನಾಯಿತ ಸದಸ್ಯರ 
ಸ್ಥಾನಗಳು ವಿವಿಧ ಕಾರಣಗಳಿಂದ ತೆರವಾಗಿದ್ದು, ಇವುಗಳನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 
ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆ ನಡೆಸುವ) ನಿಯಮಗಳು, 1993ರ 12(2)ನೇ ನಿಯಮಕ್ಕನುಸಾರವಾಗಿ ಡಾ| ವಿಶಾಲ್‌.ಆರ್‌, 


ಭಾ.ಆ.ಸೇ, ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸಿದ್ದೇನೆ. 






































| ಚುನಾವಣಾ ಚಟುವಟಿಕೆ ದಿನಾಂಕ 

1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24.07.2013 ಬುಧವಾರ 
2; ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 25.07.2013 ಗುರುವಾರ 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27.07.2013 ಶನಿವಾರ 

4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾ೦ಕ ಮತ್ತು ದಿನ 04.08.2013 ಭಾನುವಾರ 
ny ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 06.08.2013 ಮಂಗಳವಾರ 

(ಮತದಾನ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00 ಗಂಟೆಯವರೆಗೆ) 

7 ಮತಗಳ ಎಣಿಕೆ ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 07.08.2013 ಬುಧವಾರ 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07.08.2013 ಬುಧವಾರ 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೯೫ 





ಜಿಲೆ: ಚಿಕ್ಕಬಳ್ಳಾಪುರ 
ನ್ನ ಸ 
ಅನುಬಂಧ 


ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತು೦ಬಲು, ಚುನಾವಣೆ ನಡೆಸಬೇಕಾಗಿರುವ 
ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕಿನ ಹೆಸರು: ಗೌರಿಬಿದನೂರು 














ಕ್ರ.ಸಂ. | ಗ್ರಾಮಪಂಚಾಯಿತಿ ಹೆಸರು ತೆರವಾಗಿರುವ ಕ್ಷೇತ್ರದ ಹೆಸರು ಖಾಲಿ ಸ್ಥಾನದ ಮೀಸಲಾತಿ ವಿವರ 
1. 8-ಹುದುಗೂರು ಹುದುಗೂರು-3 ಹಿಂದುಳಿದ ವರ್ಗ-"ಬ” 
2. 19-ಕಲ್ಲಿನಾಯಕನಹಳ್ಳಿ- 5-ಮಿಂಡೇನಹಳ್ಳಿ ಹಿಂದುಳಿದ ವರ್ಗ--“ಅ' 
3. 22-ತರಿದಾಳು ತರಿದಾಳು-3 ಪರಿಶಿಷ್ಟ ಜಾತಿ 




















ಡಾ| ವಿಶಾಲ್‌.ಆರ್‌, ಭಾ.ಆ.ಸೇ 
ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 
ಚಿಕ್ಕಬಳ್ಳಾಪರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 111 ಬೆ೦ದಚೂರು, ದುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಕ ವರ್ಷ ೧೯೩೫) ನಂ.೯8೦ 
Part - 888 Bangalore, Thursday, July 18, 2013 (Ashadha 27, Shaka Varsha 1935) No. 950 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
ಸಂಖ್ಯೆ: ಅಎಲ್‌ಎನ್‌(2)/ಸಿಆರ್‌.07/2013-14, ದಿನಾಂಕ: 17/07/2013 
ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 2 ಗ್ರಾಮಪಂಚಾಯಿತಿಗಳ 2 ಚುನಾಯಿತ ಸದಸ್ಯರ 
ಸ್ಥಾನಗಳು ವಿವಿಧ ಕಾರಣಗಳಿಂದ ತೆರವಾಗಿದ್ದು, ಇವುಗಳನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 
ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆ ನಡೆಸುವ) ನಿಯಮಗಳು, 1993ರ 12(2)ನೇ ನಿಯಮಕ್ಕನುಸಾರವಾಗಿ ಡಾ| ವಿಶಾಲ್‌.ಆರ್‌, 
ಭಾ.ಆ.ಸೇ, ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸಿದ್ದೇನೆ. 



































ಕ ಚುನಾವಣಾ ಚಟುವಟಿಕೆ ದಿನಾಂಕ 

1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24.07.2013 ಬುಧವಾರ 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾ೦ಕ ಮತ್ತು ದಿನ 25.07.2013 ಗುರುವಾರ 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27.07.2013 ಶನಿವಾರ 

4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 04.08.2013 ಭಾನುವಾರ 
ನ ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 06.08.2013 ಮಂಗಳವಾರ 

(ಮತದಾನ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00 ಗಂಟೆಯವರೆಗೆ) 

ಗ್ಗ ಮತಗಳ ಎಣಿಕೆ ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 07.08.2013 ಬುಧವಾರ 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07.08.2013 ಬುಧವಾರ 








ರ್ರೀ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


ಜಿಲೆ: ಚಿಕ್ಕಬಳ್ಳಾಪುರ 
ನ್ನ ಸೃ 





ಅನುಬಂಧ 


ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತು೦ಬಲು, ಚುನಾವಣೆ ನಡೆಸಬೇಕಾಗಿರುವ 
ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕಿನ ಹೆಸರು: ಬಾಗೇಪಲ್ಲಿ 





























ಕ್ರ.ಸಂ. | ಗ್ರಾಮಪಂಚಾಯಿತಿ ಹೆಸರು ತೆರವಾಗಿರುವ ಕ್ಷೇತ್ರದ ಹೆಸರು ಖಾಲಿ ಸ್ಥಾನದ ಮೀಸಲಾತಿ ವಿವರ 
1. 1-ಘಂಟಂವಾರಿಪಲ್ಲಿ 4-ಪುಟ್ಟಪರ್ತಿ ಪರಿಶಿಷ್ಟ ಪಂಗಡ 
2. | 8-ತಿಮ್ಮಂಪಲ್ಲಿ 5-ಚೆಂಚುರಾಯನಪಲ್ಲಿ ಪರಿಶಿಷ್ಟ ಪಂಗಡ 
ಡಾ| ವಿಶಾಲ್‌.ಆರ್‌, ಭಾ.ಆ.ಸೇ 
ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 
ಚಿಕ್ಕಬಳ್ಳಾಪರ ಜಿಲ್ಲೆ 
ವಿಶೇಷ ರಾಜ ಪತ್ರಿಕೆ 
ಟುಕ್‌ 
ಭಾರ - 11 ಖಬೆಂದಜೂರು, ದುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಹ ವರ್ಷ ೧೯೩೫) ನಂ.೯8೧ 
Part - 88 Bangalore, Thursday, July 18, 2013 (Ashadha 27, Shaka Varsha 1935) No. 951 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಅಧಿಸೂಚನೆ 
ಪ್ರಪತ್ರ-2 


(12(2)ನೇ ನಿಯಮವನ್ನು ನೋಡಿ) 
ಸಂಖ್ಯೆ: ಇಎಲ್‌ಎನ್‌(2)/ಸಿಆರ್‌.07/2013-14, ದಿನಾಂಕ: 17/07/2013 


ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 1 ಗ್ರಾಮಪಂಚಾಯಿತಿಯ 1 ಚುನಾಯಿತ ಸದಸ್ಯರ 
ಸ್ಥಾನವು ವಿವಿಧ ಕಾರಣಗಳಿಂದ ತೆರವಾಗಿದ್ದು, ಇದನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 

ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆ ನಡೆಸುವ) ನಿಯಮಗಳು, 1993ರ 12(2)ನೇ ನಿಯಮಕ್ಕನುಸಾರವಾಗಿ ಡಾ| ವಿಶಾಲ್‌.ಆರ್‌, 
ಭಾ.ಆ.ಸೇ, ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸಿದ್ದೇನೆ. 


























ಸ ಚುನಾವಣಾ ಚಟುವಟಿಕೆ ದಿನಾಂಕ 

1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24.07.2013 ಬುಧವಾರ 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 25.07.2013 ಗುರುವಾರ 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27.07.2013 ಶನಿವಾರ 

4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾ೦ಕ ಮತ್ತು ದಿನ 04.08.2013 ಭಾನುವಾರ 
ನ ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 06.08.2013 ಮಂಗಳವಾರ 

(ಮತದಾನ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00 ಗಂಟೆಯವರೆಗೆ) 

7: ಮತಗಳ ಎಣಿಕೆ ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 07.08.2013 ಬುಧವಾರ 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07.08.2013 ಬುಧವಾರ 

















ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬ರ 





ಜಿಲ್ಲೆ: ಚಿಕ್ಕಬಳ್ಳಾಪುರ 
ನ್ನ ಸ 
ಅನುಬಂಧ 
ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತು೦ಬಲು, ಚುನಾವಣೆ ನಡೆಸಬೇಕಾಗಿರುವ 
ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕಿನ ಹೆಸರು: ಗುಡಿಬಂಡೆ 





ಸಂ. | ಗ್ರಾಮಪಂಚಾಯಿತಿ ಹೆಸರು ತೆರವಾಗಿರುವ ಕ್ಷೇತ್ರದ ಹೆಸರು ಖಾಲಿ ಸ್ಥಾನದ ಮೀಸಲಾತಿ ವಿವರ 


ಕ್ರ 





3-ಎಲ್ಲೋಡು 3-ಬುಳ್ಳಸಂದ್ರ ಸಾಮಾನ್ಯ (ಮ) 




















ಡಾ| ವಿಶಾಲ್‌.ಆರ್‌, ಭಾ.ಆ.ಸೇ 
ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 
ಚಿಕ್ಕಬಳ್ಳಾಪರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಖೆಂದಜೂರು, ಗುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಹ ವರ್ಷ ೧೯೩೫) ನಂ.೯8೨ 
Part - 81] Bangalore, Thursday, July 18, 2013 (Ashadha 27, Shaka Varsha 1935) No. 952 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
ಸಂಖ್ಯೆ: ಅಎಲ್‌ಎನ್‌(2)/ಸಿಆರ್‌.07/2013-14, ದಿನಾಂಕ: 17/07/2013 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 2 ಗ್ರಾಮಪಂಚಾಯಿತಿಗಳ 2 ಚುನಾಯಿತ ಸದಸ್ಯರ 
ಸ್ಥಾನಗಳು ವಿವಿಧ ಕಾರಣಗಳಿಂದ ತೆರವಾಗಿದ್ದು, ಇವುಗಳನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 
ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆ ನಡೆಸುವ) ನಿಯಮಗಳು, 1993ರ 12(2)ನೇ ನಿಯಮಕ್ಕನುಸಾರವಾಗಿ ಡಾ| ವಿಶಾಲ್‌.ಆರ್‌, 
ಭಾ.ಆ.ಸೇ, ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸಿದ್ದೇನೆ. 


























ತ್ರ. ಸಂ. ಚುನಾವಣಾ ಚಟುವಟಿಕೆ ದಿನಾಂಕ 
1, ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24.07.2013 
ಬುಧವಾರ 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 25.07.2013 
ಗುರುವಾರ 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27.07.2013 
ಶನಿವಾರ 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 04.08.2013 
ಭಾನುವಾರ 
5. ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 06.08.2013 
(ಮತದಾನ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00 ಗಂಟೆಯವರೆಗೆ) ಮಂಗಳವಾರ 
7: ಮತಗಳ ಎಣಿಕೆ ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 07.08.2013 
ಬುಧವಾರ 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07.08.2013 
ಬುಧವಾರ 

















೬೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಜಿಲ್ಲೆ: ಚಿಕ್ಕಬಳ್ಳಾಪುರ 
ನ್ನ ಸೃ 
ಅನುಬಂಧ 
ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತುಂಬಲು, ಚುನಾವಣೆ ನಡೆಸಬೇಕಾಗಿರುವ 
ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕಿನ ಹೆಸರು: ಚಿಂತಾಮಣಿ 





























ಕ್ರ.ಸಂ. | ಗ್ರಾಮಪಂಚಾಯಿತಿ ಹೆಸರು ತೆರವಾಗಿರುವ ಕ್ಷೇತ್ರದ ಹೆಸರು ಖಾಲಿ ಸ್ಥಾನದ ಮೀಸಲಾತಿ ವಿವರ 
1. 18-ಉಪ್ಪರಪೇಟೆ 1-ರಾಯಪ್ಪಲ್ಲಿ ಪರಿಶಿಷ್ಟ ಜಾತಿ (ಮ) 
2. 7-ಮಿಟ್ಟಹಳ್ಳಿ 2-ಮಿಟ್ಟಹಳ್ಳಿ ಹಿಂದುಳಿದ ವರ್ಗ-"ಅ” 
ಡಾ| ವಿಶಾಲ್‌.ಆರ್‌, ಭಾ.ಆ.ಸೇ 
ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 
ಚಿಕ್ಕಬಳ್ಳಾಪರ ಜಿಲ್ಲೆ 
ವಿಶೇಷ ರಾಜ ಪತ್ರಿಕೆ 
ರ ಟುಕ್‌ 
ಭಾಗ - 111 ಖಬೆಂದಜೂರು, ಗುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಹ ವರ್ಷ ೧೯೩೫) ನಂ.೯೫೩ 
Part - 18 Bangalore, Thursday, July 18, 2013 (Ashadha 27, Shaka Varsha 1935) No. 953 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಅಧಿಸೂಚನೆ 
ಪ್ರಪತ್ರ-2 


(12(2)ನೇ ನಿಯಮವನ್ನು ನೋಡಿ) 
ಸಂಖ್ಯೆ: ಅಎಲ್‌ಎನ್‌(2)/ಸಿಆರ್‌.07/2013-14, ದಿನಾಂಕ: 17/07/2013 
ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿಡ್ಲಘಟ್ಟ ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 1 ಗ್ರಾಮಪಂಚಾಯಿತಿಯ 1 ಚುನಾಯಿತ ಸದಸ್ಯರ ಸ್ಥಾನವು 
ವಿವಿಧ ಕಾರಣಗಳಿಂದ ತೆರವಾಗಿದ್ದು, ಇದನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 
ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆ ನಡೆಸುವ) ನಿಯಮಗಳು, 1993ರ 12(2)ನೇ ನಿಯಮಕ್ಕನುಸಾರವಾಗಿ ಡಾ| ವಿಶಾಲ್‌.ಆರ್‌, 
ಭಾ.ಆ.ಸೇ, ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ 
ಮೂಲಕ ನಿಗದಿಪಡಿಸಿದ್ದೇನೆ. 



































| ಚುನಾವಣಾ ಚಟುವಟಿಕೆ ದಿನಾಂಕ 
1, ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 24.07.2013 ಬುಧವಾರ 
2; ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 25.07.2013 ಗುರುವಾರ 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 27.07.2013 
ಶನಿವಾರ 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 04.08.2013 ಭಾನುವಾರ 
5. ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 06.08.2013 
(ಮತದಾನ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00 ಗಂಟೆಯವರೆಗೆ) ಮಂಗಳವಾರ 
7A ಮತಗಳ ಎಣಿಕೆ ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 07.08.2013 ಬುಧವಾರ 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 07.08.2013 ಬುಧವಾರ 








ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೨೯೯ 





ಜಿಲೆ: ಚಿಕ್ಕಬಳ್ಳಾಪುರ 
ನ್ನ ಸ 
ಅನುಬಂಧ 


ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತು೦ಬಲು, ಚುನಾವಣೆ ನಡೆಸಬೇಕಾಗಿರುವ 
ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕಿನ ಹೆಸರು: ಶಿಡ್ಲಘಟ್ಟ 








ಸಂ. | ಗ್ರಾಮಪಂಚಾಯಿತಿ ಹೆಸರು ತೆರವಾಗಿರುವ ಕ್ಷೇತ್ರದ ಹೆಸರು ಖಾಲಿ ಸ್ಥಾನದ ಮೀಸಲಾತಿ ವಿವರ 


ತ್ರ 





18-ಗಂಜಿಗುಂಟೆ 1-ಗಂಜಿಗುಂಟೆ ಪರಿಶಿಷ ಪಂಗಡ 


el 




















ಡಾ| ವಿಶಾಲ್‌.ಆರ್‌, ಭಾ.ಆ.ಸೇ 
ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 
ಚಿಕ್ಕಬಳ್ಳಾಪರ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಖೆಂದಜೂರು, ಗುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಹ ವರ್ಷ ೧೯೩೫) ನಂ.೯೫೪ 
Part - 888 Bangalore, Thursday, July 18, 2013 (Ashadha 27, Shaka Varsha 1935) No. 954 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಉಪ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ಸಂಖ್ಯೆ: ಚುನಾ(ಗ್ರಾ.ಪಂ)ಸಿಆರ್‌:01:2013-14, ಬೆಂಗಳೂರು, ದಿನಾಂಕ: 17-07-2013 

(1) ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಕಲಂ.12ರ ಉಪ ಬಂಧಗಳ ಮೇರೆಗೆ ಬೆಂಗಳೂರು ನಗರ ಜಿಲ್ಲೆಗೆ 
ಸಂಬಂಧಿಸಿದಂತೆ, ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯತಿಯ ಸದಸ್ಯರ ಸ್ಥಾನಗಳನ್ನು ತುಂಬಲು ಉಪ ಚುನಾವಣೆ; 

(2) 02-ಕೊಡಿಗೇಹಳ್ಳಿ ಮತ್ತು 03-ಕೆಂಚನಪುರ ಕ್ಷೇತ್ರ: ಚುನಾವಣಾ ಕ್ಷೇತ್ರಗಳಿಂದ ಕ್ರಮವಾಗಿ ಕೊಡಿಗೇಹಳ್ಳಿ ಹಾಗೂ ಸೂಲಿಕೆರೆ ಗ್ರಾಮ 
ಪಂಚಾಯಿತಿಗಳಲ್ಲಿ ರಾಜೀನಾಮೆ ಕಾರಣದಿಂದ ತೆರವಾದ ಸ್ಥಾನಗಳನ್ನು ತುಂಬಲು; 

(3) ಶ್ರೀ.ಎನ್‌.ಕೆಂಪಯ್ಯ ಬಿನ್‌ ನರಸಯ್ಯ ಮತ್ತು ಶ್ರೀಮತಿ.ಚಿಕ್ಕಮ್ಮ ಕೋಂ ಜಯಣ್ಣ ಹಾಗೂ ಶ್ರೀಮತಿ.ಕಮಲಾಬಾಯಿ ಕೋಂ ಅನಂತರಾವ್‌ 
ರವರು ಕೌಟುಂಬಿಕ ಮತ್ತು ವೈಯಕ್ತಿಕ ಅನಿವಾರ್ಯ ಕಾರಣದಿಂದ ರಾಜೀನಾಮೆ ನೀಡಿದ್ದು ಸದರಿ ಸ್ಥಾನಗಳು ಖಾಲಿಯಾಗಿರುವುದರಿಂದ ಸ್ಥಾನವನ್ನು 
ತುಂಬಲು: ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿ೦ದ; 

ಆದುದರಿಂದ ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993ರ 12ನೇ ಕಲಂ.ನ ಅನುಸಾರ ದತ್ತವಾದ 
ಅಧಿಕಾರದ ಮೇರೆಗೆ ಡಾ| ಜಿ.ಸಿ.ಪ್ರಕಾಶ್‌, ಭಾ.ಆ.ಸೇ,, ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ ಆದ ನಾನು, ಸದರಿ ಚುನಾವಣೆಗೆ ಸಂಬಂಧಿಸಿದ ಈ 
ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 





1 | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ ದಿನಾಂಕ: 24-07-2013 (ಬುಧವಾರ) 





2) | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ ದಿನಾಂಕ: 25-07-2013 (ಗುರುವಾರ) 
(ಬೆಳಿಗ್ಗೆ 11.00 ಗಂಟೆಗೆ) 





3) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ ದಿನಾಂಕ: 27-07-2013 (ಶನಿವಾರ) 
(ಮಧ್ಯಾಹ್ನ 3.00 ಗಂಟೆವರೆಗೆ) 





4) | ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ ದಿನಾಂಕ: 04-08-2013 (ಭಾನುವಾರ) 


(ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 
ಘಂಟೆಯವರೆಗೆ) 

















೬೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


























5) | ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ದಿನಾಂಕ: 06-08-2013 (ಮಂಗಳವಾರ) 
ಮತ್ತು ದಿನ 
(ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 
ಘಂಟೆಯವರೆಗೆ) 
6) | ಮತಗಳ ಎಣಿಕೆ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) (ಬೆಳಿಗ್ಗೆ 8.00 ಘಂಟೆಯಿಂದ) ದಿನಾಂಕ: 07-08-2013 (ಬುಧವಾರ) 
7) | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ: 07-08-2013 (ಬುಧವಾರ) 
ದಿನಾಂಕ ಮತ್ತು ದಿನ 





ಡಾ| ಜೆ.ಸಿ.ಪ್ರಕಾಶ್‌ 
ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -V-A ಬೆಂಗಚೂರು, ದುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಕ ವರ್ಷ ೧೯೩ಕ) ನಂ. ೯8 
Part -IV-A Bangalore, Thursday, July 18, 2013 (Ashadha 27, Shaka Varsha 1935) No. 955 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಿಸಸ/ಶಾರಶಾ/ಉ.ಸ.ಚು./875/2013, ಬೆ೦ಗಳೂರು, ದಿನಾಂಕ: 18ನೇ ಜುಲೈ, 2013 


ವಿಧಾನಸಭೆಯ ಸದಸ್ಯರಾದ ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ ಅವರು ದಿನಾಂಕ: 18ನೇ ಜುಲೈ, 2013 ರಂದು ವಿಧಾನಸಭೆಯ 


ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಚುನಾಯಿಸಲ್ಪಟ್ಟಿರುತ್ತಾರೆ. 
yi ಪಿ. ಓಂಪ್ರಕಾಶ 


ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY SECRETARIAT 
NOTIFICATION 
No. LGA/LAS/875/EDS/2013, Bangalore, dated: 18th July, 2013 


Shri N.H. Shivashankara Reddy, Member, Legislative Assembly has been unanimously elected as Deputy 
Speaker of the Legislative Assembly on 18% July, 2013. 
P. OMPRAKASHA 
Secretary 
Karnataka Legislative Assembly 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖಬೆಂದಜೂರು, ಗುರುವಾರ, ಜುಲೈ ೧೮, ೨೦೧೩ (ಆಷಾಢ ೨೭, ಶಹ ವರ್ಷ ೧೯೩೫) ನಂ.೯೫೬ 
Part -IV-A Bangalore, Thursday, July 18, 2013 (Ashadha 27, Shaka Varsha 1935) No. 956 
FINANCE SECRETARIAT 
NOTIFICATION 


No. FD 12 PES 2013, Bangalore, dated: 18-07-2013 


The draft of the following rules further to amend the Karnataka Excise (Excise Duties and Fees) Rules, 1968, 
which the Government of Karnataka proposes to make in exercise of the powers conferred by section 71 of the Karnataka 
Excise Act, 1965 (Karnataka Act 21 of 1966) is hereby published as required by sub-section (1) of the said section for the 
information of all persons likely to be affected thereby and notice is hereby given that the said draft will be taken up for 


consideration after ten days from the date of its publication in the official Gazette. 


Any objection or suggestion which may be received by the State Government from any person in respect of the 
said draft before the expiry of the period specified above will be considered by the State Government. The objections or 
suggestions may be addressed to the Additional Chief Secretary to Government, Finance Department, Vidhana Soudha, 
Bangalore-01. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ 


೬೩೦೧ 





DRAFT RULES 


1. Title and commencement.- (1) These rules may be called the Karnataka Excise (Excise Duties and Fees) 


(Second Amendment) Rules, 2013. 


(2) They shall come into force with effect from the 1% day of August, 2013. 


2. Amendment of Schedule-D.- In Schedule-D to the Karnataka Excise (Excise Duties and Fees) Rules, 1968, 


for serial number 1 and the entries relating thereto, in corresponding columns, the following shall be substituted, namely:- 
















































































Declared price 
51. ಟಾ 0 Kange ಕ Kp Rate of Additional Excise Duty/Additional Countervailing duty per 
No. 5 UE B.L. of 25° UP 
Article 8.64/9/12 Bulk 
litres of liquor 
I. Brandy, From To (1) Manufactured in Karnataka and | (1) Manufactured in Karnataka, - 
Whisky, when issued to a Distributor | (0) when issued to a licensee 
Gin, Rum Licensee or a Wholesale Licensee | nolding Military Canteen Licence, 
and such under the Karnataka Excise (Sale of Military Canteen Stores Bonded 
other Indian and Foreign Liquors) Rules, | Warehouse Licence or Border 
liquors, 1968, for the purpose of sale within Security Force or Para-Military 
but not Karnataka but excluding the liquor | Forces Licences; or 
including issued to a licensee holding Military (ii) when issued for export to 
Beer, Canteen Licence, Military Canteen licensees outside Karnataka but 
Wine, Stores Bonded Warehouse Licence within India by way of sale or 
Toddy and or Border Security Force or Para- | sick transfer: 
Fenny Military Forces Licences; ನ 
ಸ (2) Manufactured in other States 
(2) Manufactured in other States in in India and when imported into 
India: and: when. ‘imported. into Karnataka by a Licensee holding 
Karnataka State by a Distributor the Military Canteen Stores 
105/3566, Bonded Warehouse Licence. 
Rs. Ps. Rs.Ps. Rs. Ps. Rs.Ps. 
l. 000.00 414.00 113 1.00 
2. 415.00 464.00 144 1.25 
3. 465.00 514.00 180 1.45 
4. 515.00 564.00 232 1.75 
5. 565.00 664.00 306 1.95 
6. 665.00 764.00 343 2.25 
7. 765.00 864.00 365 2.35 
8. 865.00 964.00 394 2.50 
9. 965.00 1064.00 413 2.60 
10. 1065.00 1164.00 462 2.75 
11. 1165.00 1264.00 521 2.85 
12. 1265.00 1364.00 553 3.00 
13, 1365.00 1764.00 598 3.10 
14. 1765.00 2164.00 668 3.25 
15. 2165.00 4889.00 763 3.35 
16. 4890.00 7615.00 892 3.50 
17. 7616.00 Above Rs. 990/- or 13% of the declared 3.70 
price per case whichever is higher. 




















By order and in the name of Governor of Karnataka 


SIDDESH POTHALAKATTI 
Under Secretary to Government 
Finance Department (Excise) 


೬೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


ವಿಶೇಷ ರಾಜ್ಯ ಪತ್ರಿಕೆ 





ಭಾರ -V-A ಬೆಂಗಚೂರು, ಶುಕ್ರವಾರ, ಜುಲೈ ೧೯, ೨೦೧೩ (ಆಷಾಢ ೨೮, ಶಹ ವರ್ಷ ೧೯೩೫) ನಂ.೯೬೦ 
Part -IV-A Bangalore, Friday, July 19, 2013 (Ashadha 28, Shaka Varsha 1935) No. 960 





PARLIAMENTARY AFFAIRS AND LEGISLATION SECRETARIAT 
NOTIFICATION 
NO SAMVYASHAE 32 SHASANA 2013, Bangalore, dated: 19.07.2013 


Ordered that the translation of the ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ವಿಶೇಷ 
ಉಪಬಂಧಗಳು) ಅಧಿನಿಯಮ, 2013 (2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 50) in the English language, be published as authorised 
by the Governor of Karnataka under clause (3) of Article 348 of the constitution of India in the Karnataka Gazette for 


general information. 


The following translation of the ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ವಿಶೇಷ 
ಉಪಬಂಧಗಳು) ಅಧಿನಿಯಮ, 2013 (2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 50) in the English language is published in the Official 


Gazette under the authority of the Governor of Karnataka under clause (3) of Article 348 of the Constitution of India. 
KARNATAKA ACT NO. 50 OF 2013 
(First Published in the Karnataka Gazette Extra-ordinary on the Twenty fourth day of June, 2013) 


THE KARNATAKA PROFESSIONAL EDUCATIONAL INSTITUTIONS (REGULATION OF 
ADMISSION AND FIXATION OF FEE) (SPECIAL PROVISIONS) ACT, 2013 


(Received the assent of the Governor on the Twenty first day of June, 2013) 


An Act to provide for recognition of the consensual arrangement or agreement proposed to be entered into 
between the State Government and the Private Unaided Educational Institutions imparting Professional Educational 
Courses and for other matters, as provided in the judgment of the Supreme Court of India in P.A. Inamdar and others Vs. 
State of Maharashtra reported in 2005(6) SCC 537. 


Whereas it is expedient, to protect the interest of the students of Karnataka domicile and students belonging to 
educationally and socially backward classes, State Government have entered into a consensual arrangement or agreement 
with the Private Unaided Professional Educational Institutions for the years 2006-2007, 2007-2008 2008-09, 2009-10, 
2010-11, 2011-12 and 2012-13 and has proposed to enter into a consensual arrangement or agreement for the year 2013- 
2014 and consider that the Karnataka Professional Educational Institutions (Regulation of Admission and Determination 
of Fee) Act, 2006 (Karnataka Act 8 of 2006) be kept in abeyance for admission and fixation of fee in Private Unaided 


Professional Educational Institutions for the academic year 2013-14 and for other purposes hereinafter appearing; 
Be it enacted by the Karnataka State Legislature in the sixty fourth year of the Republic of India, as follows:- 


1. Short title, commencement and application.- (1) This Act may be called the Karnataka Professional 


Educational Institutions (Regulation of Admission and Fixation of Fee) (Special Provisions) Act, 2013. 
(2) It shall come into force at once. 


(3) Notwithstanding anything contained in the Karnataka Professional Educational Institutions (Regulation of 
Admission and Determination of Fee) Act, 2006 (Karnataka Act 8 of 2006), admissions and fixation of fee in an un-aided 


Private Professional Educational Institution for the academic year 2013-14 shall be governed by the provisions of this Act. 
2. Definitions.- In this Act, unless the context otherwise requires, - 
(a) "Common Entrance Test! means the entrance test conducted for determination of merit of the candidates 


followed by centralized counseling for the purpose of admission to professional educational courses through a single 


window procedure; 


(b) “Common Entrance Test Cell” means the agency called the Karnataka Examination Authority of the State 


Government which conducts the common entrance test; 


(ಲ) "Consensual arrangement or agreement" means any agreement that may be entered into between the State 
Government and association of unaided Private Professional Educational Institutions relating to admission and fixation of 


fee in professional courses; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೦೩ 





(6) "Institution" means Professional Educational Institutions offering Professional Educational courses; 


(೮) "One Man Regulatory Committee" means the Committee constituted by the State Government under 


section 3; 
(0 "Professional Educational Courses" means,- 
(1 In Medical and Dental Institutions,- 
(a) Bachelor of Medicine and Bachelor of Surgery; and 
(b) Bachelor of Dental Surgery. 
(ii) In Engineering Institutions,- 
(a) Bachelor of Engineering; 
(b) Bachelor of Technology; 
(೧) Bachelor of Architecture; and 
(iii) Post Graduate Degree and Diploma Courses in Medical and Dental Sciences; and 
(iv) such other courses as may be notified by the State Government 


(6) “Unaided institution" means any privately managed professional educational institution, which is not 
receiving aid or grant-in-aid from the State Government. 

3. Constitution of One Man Regulatory Committee.-There shall be a One-Man Regulatory Committee 
appointed by the State Government, who shall be a former Vice-Chancellor of any University in the State. The said One- 
Man Regulatory Committee shall monitor the effective implementation of the admissions to professional educational 
courses and the implementation of the consensual arrangement or agreement done in accordance with the provisions of 


this Act. 


4. Fixation of fee.- Notwithstanding the fee fixed in respect of Professional Educational Courses which are in 
force on the date of commencement of this Act, the State Government may, in accordance with the consensual 
arrangement or agreement, by notification, fix the fee payable for admission to the Unaided Private Professional 


Educational Courses. Different rates of fees may be fixed for different categories of students. 


5. Regulation of admission and seat matrix.- (1) For effective implementation of the consensual arrangement or 


agreement, seats in ೩ Private Unaided Professional Educational Institution shall be filled in the following manner, namely:- 


(1) for the year 2013-14 such number of seats as may be agreed to by the Government under the 
consensual arrangement or agreement shall be filled through the Common Entrance Test Cell in 
accordance with the Karnataka Selection of Candidates for Admission to Government seats in 


Professional Educational Institutions Rules, 2006 as amended from time to time. 


(ii) the remaining seats shall be filled through the Common Entrance Test conducted by the association of 
Private Professional Educational Institutions or the association of religious and linguistic minority 
institutions, as the case may be followed by centralized counseling, in a fair and transparent manner on 
the basis of merit determined subject to such rules as may be prescribed except otherwise specified in 


the consensual arrangement or agreement. 


(2) Subject to reservation policy of the State Government and the consensual arrangement or agreement, the 
State Government may, by notification, publish the seat matrix to be filled by the Common Entrance Test Cell and the 


management, by different categories of students in respect of different categories of institutions. 


6. Invalidation of admissions made in violation of this Act.- All admissions made in violation of the provisions 
of this Act or the consensual arrangement or agreement by any Private Unaided Professional Educational Institutions for 
the academic years 2013-14 whether made before or after commencement of this Act shall be invalid. In case of such 
violation, the State Government may direct the concerned university to cancel such admissions or affiliation of such 


institution, as the case may be. 


೬೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





7. Power to remove difficulties.- If any difficulty arises in giving effect to the provisions of this Act, the State 
Government may, by order published in the official Gazette, make provisions not inconsistent with the provisions of this 


Act as appear it to be necessary or expedient for removing the difficulty. 


8. Power to make rules.- (1) The State Government may, by notification, in the official Gazette, make rules 


prospectively or retrospectively for carrying out the purposes of this Act. 


(2) Every rule made under this Act shall be laid as soon as may be after it is made before each House of the State 
Legislature while it is in session for a total period of thirty days which may be comprised in one session or in two or more 
successive sessions, and if, before the expiry of the session immediately following the session or the successive sessions 
aforesaid, both Houses agree in making any modification in the rule or both Houses agree that the rule should not be 
made, the rule shall thereafter have effect only in such modified form or be of no effect, as the case may be, so however, 
that any such modification or annulment shall be without prejudice to the validity of anything previously done under that 


rule. 


The above translation of ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ವಿಶೇಷ ಉಪಬಂಧಗಳು) 
ಅಧಿನಿಯಮ, 2013 (2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 50) be published in the Official Gazette under clause (3) of Article 348 
of the Constitution of India. 


H.R. BHARDWAJ 
GOVERNOR OF KARNATAKA 


By Order and in the name of the Governor of Karnataka, 


K.S.Mudagal 
Secretary to Government(1/C) 
Department of Parliamentary 

Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖಬೆಂಗಜೂರು, ಶನಿವಾರ, ಜುಲೈ ೨೦, ೨೦೧೩ (ಆಷಾಢ ೨೯, ಪಕ ವರ್ಷ ೧೯೩೫) ನಂ.೯೬೧ 
Part -IV-A Bangalore, Saturday, July 20, 2013 (Ashadha 29, Shaka Varsha 1935) No. 961 


ಸಹಕಾರ ಸಚಿವಾಲಯ 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ. 16, 11ನೇ ರಾಜಭವನ ರಸ್ತೆ ಪಿ.ಬಿ.ನಂ.5309 
ಅಧಿಸೂಚನೆ 

ಸಂಖ್ಯೆ: ಕೃಮಾಇ : 02 : ಚುನಾವಣೆ : 2013, ಬೆಂಗಳೂರು, ದಿನಾಂಕ : 19/07/2013 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 102 ಹಾಗೂ 
ನಿಯಮಾವಳಿಗಳು, 1968ರ ನಿಯಮ 88ಐರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾದ 
ಪಿ.ಎಸ್‌. ವಸ್ತ್ರದ ಆದ ನಾನು, ಕೊಡಗು ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಆಯ್ಕೆಯಾದ ಸದಸ್ಯರ ಹೆಸರನ್ನು ಈ ಕೆಳಕಂಡಂತೆ 
ಪ್ರಕಟಿಸಿರುತ್ತೇನೆ. 








ಕ್ರಮ 
ತ ಜಿಲ್ಲೆಯ ಹೆಸರು ಆಯ್ಕೆಯಾದ ಸದಸ್ಯರ ಹೆಸರು 
ಸಂಖ್ಯೆ ಸ್ಹ ಈ ್ಲಿ 
1 ಕೊಡಗು ಶ್ರೀ ಅಚ್ಚಪಂಡ ಮಹೇಶ್‌ ಗಣಪತಿ, ಅಧ್ಯಕ್ಷರು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಗೋಣಿಕೊಪ್ಪಲು 

















ಪಿ.ಎಸ್‌. ವಸ್ತದ 
ನಿರ್ದೇಶಕರು 

ಕೃಷಿ ಮಾರಾಟ ಇಲಾಖೆ 
ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೦೫ 





ವಿಶೇಷ ಪತ್ರಿಕೆ 
ಭಾರ - 1 ಖಬೆಂಗಜೂರು, ಶನಿವಾರ, ಜುಲೈ ೨೦, ೨೦೧೩ (ಆಷಾಡ ೨೯, ಪಕ ವರ್ಷ ೧೯೩೫) 
Part - 111 Bangalore, Saturday, July 20, 2013 (Ashadha 29, Shaka Varsha 1935) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 32 ಹೆಚ್‌ಹೆಚ್‌ಎಲ್‌ 2013, ಬೆಂಗಳೂರು, ದಿನಾಂಕ: 20.07.2013 


ಶ್ರೀ ಖುರ್ಷಿದ್‌ ಆಲಂ ಖಾನ್‌, ಕರ್ನಾಟಕದ ಮಾಜಿ ರಾಜ್ಯಪಾಲರು, ಇವರು ದಿನಾಂಕ: 20.07.2013 ರ ಶನಿವಾರದಂದು ನಿಧನರಾದ 


ವಿಷಯವನ್ನು ರಾಜ್ಯ ಸರ್ಕಾರವು ತೀವ್ರ ಸಂತಾಪದಿಂದ ಈ ಮೂಲಕ ಪ್ರಕಟಿಸಿದೆ. 


ಎಸ್‌.ವಿ. ರಂಗನಾಥ್‌ 


ಸರ್ಕಾರದ ಮುಖ್ಯ ಕಾರ್ಯದರ್ಶಿ 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 32 HHL 2013, BANGALORE, DATED: 20.07.2013 


THE GOVERNMENT OF KARNATAKA ANNOUNCE WITH MOST PROFOUND REGRET THE DEATH OF 
SRI KHURSHED ALAM KHAN, FORMER GOVERNOR OF KARNATAKA ON 20-07-2013. 


S.V. RANGANATH 
CHIEF SECRETARY TO GOVERNMENT 





ವಿಶೇಷ ರಾಜ್ಯ ಪತ್ರಿಕೆ 
ಭಾಗದ -1 ಖಬೆಂಗಜೂರು, ಹೋಮವಾರ, ಖುಲೈ ೨೨, ೨೦೧೩ (ಅಷಾಢ ೩೧, ಪಕ ವರ್ಷ ೧೯೩೫) | ನಂ.೯೬೩ 
Part - 118 Bangalore, Monday, July 22, 2013 (Ashadha 31, Shaka Varsha 1935) No. 963 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಜಿಲ್ಲೆ, ಕಂದಾಯ ಭವನ, ರಾಮನಗರ 
ತಿದ್ದುಪಡಿ ಅಧಿಸೂಚನೆ 
ಪ್ರಪತ್ರ-2 
(12(2)ನೇ ನಿಯಮವನ್ನು ನೋಡಿ) 
(ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 
ಸಂಖ್ಯೆ: ಚುನಾವಣಾ(ಪಂ)ಸಿಆರ್‌ 12/2013-14, ದಿನಾಂಕ 19-07-2013 
ಗ್ರಾಮ ಪಂಚಾಯ್ತಿಗಳ ತೆರವಾದ/ಖಾಲಿ ಇರುವ ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆಸಲು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿಗೆ 
ಸಂಬಂಧಪಟ್ಟ 4 ಗ್ರಾಮ ಪಂಚಾಯ್ತಿಗಳಿಗೆ ಚುನಾವಣೆ ನಡೆಸಲು ದಿನಾಂಕ 17-07-2013 ರಂದು ಅಧಿಸೂಚನೆ ಹೊರಡಿಸಲಾಗಿತ್ತು. 
ತಹಶೀಲ್ದಾರ್‌, ಚನ್ನಪಟ್ಟಣ ತಾಲ್ಲೂಕು, ಚನ್ನಪಟ್ಟಣ ಇವರು ದಿನಾಂಕ 17-07-2013 ರಂದು ಈ ಕಛೇರಿಯಿಂದ ಹೊರಡಿಸಿದ 
ಅಧಿಸೂಚನೆಯಲ್ಲಿ ವಂದಾರಗುಪ್ಪೆ ಗ್ರಾಮ ಪಂಚಾಯ್ತಿಯ ಮತಗಟ್ಟೆ ಸಂಖ್ಯೆ 128 ರ ಬದಲಾಗಿ ಮತಗಟ್ಟೆ ಸಂಖ್ಯೆ 38 ಎಂದು ತಪ್ಪಾಗಿ 
ನಮೂದಾಗಿರುತ್ತದೆಂದು ಆದ್ದರಿಂದ ಮತಗಟ್ಟೆ ಸಂಖ್ಯೆಯನ್ನು ತಿದ್ದುಪಡಿ ಮಾಡಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿಕೊಡಲು ಕೋರಿರುತ್ತಾರೆ. 
ತಹಶೀಲ್ದಾರ್‌ ಚನ್ನಪಟ್ಟಣ ತಾಲ್ಲೂಕು, ಚನ್ನಪಟ್ಟಣ ರವರ ಪತ್ರದಂತೆ ಪರಿಶೀಲಿಸಿ ದಿನಾಂಕ: 17-07-2013 ರಂದು ಈ ಕಛೇರಿಯಿಂದ 
ಹೊರಡಿಸಿದ ಅಧಿಸೂಚನೆಯ ಅನುಬಂಧ ಕ್ರಮಸಂಖ್ಯೆ 4 ರಲ್ಲಿ ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರಿನ ಕಾಲಂನಲ್ಲಿ 128 - ಸಿಲ್ಕ್‌ಫಾರಂ ಎಂದು ತಿದ್ದಿ 
ಓದಿಕೊಳ್ಳಲು ಆದೇಶಿಸಿದೆ. ಉಳಿದಂತೆ ಇತರೆ ಎಲ್ಲಾ ಅಂಶಗಳು ಯಥಾ ಪ್ರಕಾರ ಮುಂದುವರೆಯತಕ್ಕದೆಂದು ತಿದ್ದುಪಡಿ ಅಧಿಸೂಚನೆ ಹೊರಡಿಸಿರುತ್ತೇನೆ. 
ವಿ. ಶ್ರೀರಾಮರೆಡ್ಡಿ, ಭಾ.ಆ.ಸೇ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ 
ರಾಮನಗರ ಜಿಲ್ಲೆ 


೬೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 





ಭಾಗದ - 111 ಬೆಂಗಚೂರು, ಹೋಮವಾರ, ಜುಲೈ ೨೨, ೨೦೧೩ (ಆಷಾಢ ೩೧, ಶಹ ವರ್ಷ ೧೯೩೫) | ನಂ.೯೬೪ 
Part - 888 Bangalore, Monday, July 22, 2013 (Ashadha 31, Shaka Varsha 1935) No. 964 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 04 ಆಸೇವ 2013, ಬೆಂಗಳೂರು, ದಿನಾಂಕ 15-07-2013 


ಅಧಿಸೂಚನೆ ಸಂಖ್ಯೆ: ಆರ್‌ಡಿ 66 ಎಎಸ್‌ಡಿ 2012, ದಿನಾಂಕ: 31.08.2012ರಲ್ಲಿ ಶ್ರೀ ಎಸ್‌.ಪಾಲಯ್ಯ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, 
ಇವರ ಜೇಷ್ಠತೆಯನ್ನು ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಜೇಷ್ಠತೆಯಲ್ಲಿ ಶ್ರೀಮತಿ ಸಿ.ಪಿ.ಶೈಲಜ ಇವರ ಜೇಷ್ಠತಾ ಕ್ರಮ ಸಂಖ್ಯೆ 25-03 ರ ಮೇಲೆ ಕ್ರಮ 
ಸಂಖ್ಯೆ 251-ಸಿ ಎಂದು ಸೇರ್ಪಡೆ ಮಾಡಿ ಕಂದಾಯ ಇಲಾಖೆಯು ಆದೇಶ ಹೊರಡಿಸಿದೆ. 


ಶ್ರೀ ಎಸ್‌.ಪಾಲಯ್ಯ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಇವರು ಮನವಿ ಸಲ್ಲಿಸಿ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಮತ್ತು ಕೆ.ಎ.ಎಸ್‌(ಹಿರಿಯ 
ಶ್ರೇಣಿ) ವೃಂದದಲ್ಲಿ ಕಾಲಕಾಲಕ್ಕೆ ಹೊರಡಿಸಿರುವ ಜೇಷ್ಠತಾ ಪಟ್ಟಿಯಲ್ಲಿ ಇವರ ಜೇಷ್ಠತೆಯನ್ನು ಶ್ರೀಮತಿ ಸಿ.ಪಿ.ಶೈಲಜ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಇವರ 
ಜೇಷ್ಠತೆಯ ಮೇಲೆ ನಿಗಧಿಪಡಿಸಲು ಕೋರಿರುತ್ತಾರೆ. 


ಅಧಿಸೂಚನೆ ಸಂಖ್ಯೆ: ಆರ್‌ಡಿ 66 ಎಎಸ್‌ಡಿ 2012, ದಿನಾಂಕ: 31.08.2012ರಲ್ಲಿ ಶ್ರೀ ಎಸ್‌.ಪಾಲಯ್ಯ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, 
ಇವರ ಹಿಂದಿನ ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಜೇಷ್ಠತೆಯಲ್ಲಿ ಶ್ರೀಮತಿ ಸಿ.ಪಿ.ಶೈಲಜ ಇವರ ಜೇಷ್ಠತಾ ಕ್ರಮ ಸಂಖ್ಯೆ 251- B ರ ಮೇಲೆ ಕ್ರಮ ಸಂಖ್ಯೆ 
251- A ಎಂದು ಸೇರ್ಪಡೆ ಮಾಡಿ ಆದೇಶ ಹೊರಡಿಸಿದ ಪರಿಣಾಮವಾಗಿ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಗೆ ಹೊರಡಿಸಿರುವ, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 03 ಎಸ್‌ಕೆಜಿ 2000, ದಿನಾಂಕ: 04.03.2006ರಲ್ಲಿ ಮತ್ತು ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ 
ಪಟ್ಟಿಗೆ ಹೊರಡಿಸಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 02 ಎಸ್‌ಕೆಜಿ 2009, ದಿನಾಂಕ: 03.12.2009 ಮತ್ತು ಅಧಿಸೂಚನೆ ಸಂಖ್ಯೆ: 
ಡಿಪಿಎಆರ್‌ 03 ಎಸ್‌ಕೆಜಿ 2011, ದಿನಾ೦ಕ: 21.07.2012ರಲ್ಲಿನ ಜೇಷ್ಠತಾ ಪಟ್ಟಿಗಳಲ್ಲಿ ಶ್ರೀ ಎಸ್‌.ಪಾಲಯ್ಯ, ಕೆ.ಎ.ಎಸ್‌(ಹಿರಿಯ ಶ್ರೇಣಿ) ಇವರ ಜೇಷ್ಠತೆಯನ್ನು 
ಶ್ರೀಮತಿ ಸಿ.ಪಿ.ಶೈಲಜ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ರವರ ಜೇಷ್ಠತೆಗಿ೦ತ ಮೇಲೆ ಈ ಕೆಳಕಂಡಂತೆ ನಿಗಧಿಪಡಿಸಲಾಗಿದೆ. 













































































1, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 03 ಎಸ್‌ಕೆಜಿ 2000, 
ದಿನಾಂಕ: 04.03.2006:- 
51. Name of the ota Date of eee, 2 Date of Date'os Remarks 
No. Officer 9 Birth Entry in to Promotion | Eligibility 
Service 
1167-A PALAIAH S. PR 01.07.1959 02.07.1987 30.10.2000 31.05.03 VICE 
SL.No. 
1044 
2. ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಅಧಿಸೂಚನೆ ಸಂಖ್ಯೆಡಿಪಿಎಆರ್‌ 02 ಎಸ್‌ಕೆಜಿ 2009, ದಿನಾಂಕ: 
03.12.2009:- 
Sl.No. ಜ್‌ Date of Date of 
sl Name of the in Jr.Sc Grd. Date of ಸಣ ಓಟ Appointment promotion to 
| Officer List Birth ಭಗ ೬... to KAS KAS 
No; (Anx-I 4 (Jr.Sc) (Sr.Scale) 
125-A PALAIAH S. 1153-A 01.07.1959 02.07.1987 31.05.2003 28.8.2008 
3. ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 03 ಎಸ್‌ಕೆಜಿ 201, ದಿನಾಂಕ: 
21.07.2012:- 
Date of 
51.770. Assigned F 
ಛೆ 51.೦, in 5೫.50. Grd.list Dacot Ap ship Date of 
51. Name of the | ಬ Jr.Sc published in Date of Appoint me / promotion 
೫೦. Officer ಗ Notfn. No. DPAR Birth ment to Promotion/ to KAS 
ud 02 SKG 09 Pb Eligibility | (sr.scale) 
(ns dt.03.12.09 ae. 10 ಬೂ 
(Jr.Sc) 
718-A | PALAIAHS. 1153-A 125-A 01.07.1959 02.07.1987 30.10.2000 28.8.2008 
31.05.2003 
































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೦೭ 





ಮೇಲಿನಂತೆ ನಿಗಧಿಪಡಿಸಿದ ಜೇಷ್ಠತೆಯ ಬಗ್ಗೆ ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ ಬಾಧಿತರಾದವರು ಈ ಅಧಿಸೂಚನೆಯನ್ನು ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ನೆಲಮಹಡಿ, ವಿಧಾನ ಸೌಧ, 
ಬೆ೦ಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಶ್ವನಾಥ ಪಿ. ಹಿರೇಮಠ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸುಇ (ಸೇವೆಗಳು-2) 


ಇ ಇ 
ವಿಶೇಷ ರಾಜ್ಯ ಪತ್ರಿಕೆ 
ಭಾರ -1 ಬೆಂದಜೂರು, ಹೋಮವಾರ, ಜುಲೈ ೨೨, ೨೦೧೩ (ಆಷಾಢ ೩೧, ಪಕ ವರ್ಷ ೧೯೩೫) | ನಂ.೯೬೫ 
Part -I1 Bangalore, Monday, July 22, 2013 (Ashadha 31, Shaka Varsha 1935) No. 965 
ಕರ್ನಾಟಕ ಸರ್ಕಾರದ ನಡವಳಿಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ವಿಷಯ : 2013-14ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013, ದಿನಾಂಕ: 07-06-2013. 
2) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013, ದಿನಾಂಕ: 14-06-2013. 
3) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013, ದಿನಾಂಕ: 01-07-2013 
ಪ್ರಸ್ತಾವನೆ : 
ಮೇಲೆ ಓದಲಾದ ದಿನಾಂಕ: 07-06-2013ರ ಸರ್ಕಾರಿ ಆದೇಶದಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಕುರಿತಂತೆ ವಿಸ್ತೃತ ಮಾರ್ಗಸೂಚಿಗಳನ್ನು 


ನೀಡಲಾಗಿದೆ. ಈ ಮಾರ್ಗಸೂಚಿಗಳ ಪ್ರಕಾರ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ಪ್ರತಿ ವರ್ಷ ಮೇ ಮತ್ತು ಜೂನ್‌ ತಿಂಗಳಲ್ಲಿ ಮಾತ್ರ ಕೆಲವು 
ಷರತ್ತುಗಳಿಗೊಳಪಟ್ಟು ಮಾಡಬಹುದಾಗಿದೆ. 


ಪ್ರಸ್ತುತ 2013-14ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮೇಲೆ ಓದಲಾದ ದಿನಾಂಕ: 
07-06-2013ರ ಆದೇಶದಲ್ಲಿ ದಿನಾಂಕ: 30-06-2013ರವರೆಗೆ ಮಾಡಬಹುದೆಂದು ಆದೇಶಿಸಲಾಗಿತ್ತುಮೇಲೆ ಓದಲಾದ ದಿನಾಂಕ:01-07-2013ರ 
ಆದೇಶದಲ್ಲಿ ವರ್ಗಾವಣೆ ಅವಧಿಯನ್ನು ದಿನಾಂಕ: 10-07-2013ರವರೆಗೆ ವಿಸ್ತರಿಸಲಾಗಿತ್ತು. ವರ್ಗಾವಣೆ ಅವಧಿಯನ್ನು ಮತ್ತೆ ವಿಸ್ತರಿಸುವುದು ಅವಶ್ಯವೆಂದು 
ಸರ್ಕಾರವು ಪರಿಗಣಿಸಿ, ಈ ಕೆಳಕಂಡಂತೆ ಆದೇಶಿಸಿರುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013, ಬೆಂಗಳೂರು, ದಿನಾಂಕ: 22-07-2013 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಮೇಲೆ ಕ್ರಮಾಂಕ 1 ಮತ್ತು 2 ರಲ್ಲಿ ಓದಲಾದ ದಿನಾ೦ಕ: 07-06-2013 ಹಾಗೂ 14-06-2013ರ 
ಸರ್ಕಾರಿ ಆದೇಶಗಳಲ್ಲಿ ನಮೂದಿಸಿರುವ ಷರತ್ತುಗಳೊಂದಿಗೆ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ದಿನಾಂಕ: 31-07-2013ರವರೆಗೆ ಮಾಡಬಹುದೆಂದು 
ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ. ಮಂಗಳ .ಜಿ.ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ಸೇವಾ ನಿಯಮಗಳು-1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖಬೆಂದಜೂರು, ಬುಧವಾರ, ಜುಲೈ ೨೪, ೨೦೧೩ (ಶ್ರಾವಣ ೨, ಪಹ ವರ್ಷ ೧೯೩೫) ನಂ.೯೬೭ 
Part -IV-A Bangalore, Wednesday, July 24, 2013 (Sharavana 2, Shaka Varsha 1935) No. 967 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 69 ಸೇನಿಡಿ 2013, ಬೆ೦ಗಳೂರು, ದಿನಾಂಕ ಃ 24ನೇ ಜುಲೈ 2013 


ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ 14) 3ನೇ ಪ್ರಕರಣದ (2)ನೇ ಉಪಪ್ರಕರಣದ 
(ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಅಧಿಸೂಚನೆ ಸಂಖ್ಯೆ: ಸಿಆಸುಇ 69 ಸೇನಿಡಿ 2013, ದಿನಾಂಕ: 9ನೇ ಜುಲೈ 2013ರಲ್ಲಿ ಕರ್ನಾಟಕ 
ಸರ್ಕಾರದ ಸಚಿವಾಲಯ ಸೇವೆಗಳು (ನೇಮಕಾತಿ) (ತಿದ್ದುಪಡಿ) ನಿಯಮಗಳು, 2013ರ ಕರಡನ್ನು ಕರ್ನಾಟಕ ರಾಜ್ಯಪತ್ರ ವಿಶೇಷ ಪತ್ರಿಕೆಯ 


೬೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಭಾಗ 1%-& ರಲ್ಲಿ (ವಿಶೇಷ ಸಂಚಿಕೆ ದಿನಾಂಕ ಜುಲೈ 09, 2013) ಪ್ರಕಟಿಸಿ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯ ದಿನಾಂಕದಿಂದ ಹದಿನೈದು 
ದಿನಗಳೊಳಗಾಗಿ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿರುವುದರಿ೦ದ; 


ಮತ್ತು ಸದರಿ ರಾಜ್ಯ ಪತ್ರವನ್ನು 2013ರ ಜುಲೈ09ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು ಸದರಿ ನಿಗದಿತ ಅವಧಿಯಲ್ಲಿ ಯಾವುದೇ ಸಲಹೆ ಅಥವಾ ಆಕ್ಷೇಪಣೆಗಳು ಸ್ವೀಕರಿಸಿಲ್ಲದಿರುವುದರಿಂದ; 


ಈಗ, ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಸಿಎಲ್‌ ಸೇವೆಗಳ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ 14) 3ನೇ 
ಪ್ರಕರಣದ (1ನೇ ಉಪ ಪ್ರಕರಣವನ್ನು 8ನೇ ಪ್ರಕರಣದೊಡನೆ ಓದಿಕೊ೦ಡಂತೆ ಇದರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಈ ಮೂಲಕ ಈ 
ಕೆಳಗಿನಂತೆ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 


ನಿಯಮಗಳು 


1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗಳು (ನೇಮಕಾತಿ) (ತಿದ್ದುಪಡಿ) 
ನಿಯಮಗಳು, 2013 ಎಂದು ಕರೆಯತಕ್ಕದ್ದು. 


(2) ಈ ನಿಯಮಗಳು ಅವು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. ಅನುಸೂಚಿಯ ತಿದ್ದುಪಡಿ.- ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗಳು (ನೇಮಕಾತಿ) ನಿಯಮಗಳು, 1992ರ ಅನುಸೂಚಿಯಲ್ಲಿ 
“ಸಚಿವಾಲಯ” ಶೀರ್ಷಿಕೆಯಡಿಯಲ್ಲಿ, ಕ್ರಮ ಸಂಖ್ಯೆ:13ರಲ್ಲಿಯ “ಆಪ್ತಕಾರ್ಯದರ್ಶಿ, ಗ್ರೇಡ್‌-1” ಎಂಬ ಹುದ್ದೆಯ ಪ್ರವರ್ಗಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ 
(4)ನೇ ಅಂಕಣದಲ್ಲಿನ ನಮೂದುಗಳ ತರುವಾಯ ಈ ಮುಂದಿನ ಪರಂತುಕವನ್ನು ಕೊನೆಯಲ್ಲಿ ಸೇರಿಸತಕ್ಕದ್ದು, ಎ೦ದರೆ:- 

“ಪರಂತು ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವಾ (ನೇಮಕಾತಿ) (ತಿದ್ದುಪಡಿ) ನಿಯಮಗಳು, 2013 ಪ್ರಾರಂಭವಾದ 
ದಿನಾಂಕದಿಂದ ಒಂದು ವರ್ಷದ ಅವಧಿಯವರೆಗೆ ಆಪ್ತಕಾರ್ಯದರ್ಶಿ, ಗ್ರೇಡ್‌-2 ವೃಂದದಲ್ಲಿ ಮೂರು ವರ್ಷಗಳಿಗಿಂತ ಕಡಿಮೆ ಇಲ್ಲದಷ್ಟು 
ಅವಧಿಯ ಸೇವೆಯನ್ನು ಸಲ್ಲಿಸಿರುವ ವ್ಯಕ್ತಿಗಳು ಬಡ್ತಿಗೆ ಲಭ್ಯವಿಲ್ಲದಿದ್ದಲ್ಲಿ, ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದಷ್ಟು ಅವಧಿಯ ಸೇವೆಯನ್ನು 
ಸಲ್ಲಿಸಿರುವ ವ್ಯಕ್ತಿಗಳನ್ನು ಬಡ್ತಿಗೆ ಪರಿಗಣಿಸಬಹುದು.” 


ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಉಪ ಕಾರ್ಯದರ್ಶಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು) 


PERSONNEL & ADMINISTRATIVE REFORMS SECRETARIAT 
NOTIFICATION 
NO. DPAR 69 SRD 2013, Bangalore, Dated: 24" July, 2013 


Whereas, the draft of the Karnataka Government Secretariat Services (Recruitment) (Amendment) Rules, 2013 
was published as required by clause (a) of sub-section (2) of section 3 of the Karnataka State Civil Services Act, 1978 
(Karnataka Act 14 of 1990) in Notification No.DPAR 69 SRD 2013, dated 9% July, 2013 in Part IV-A of the Karnataka 
Gazette (Extra ordinary) dated 9" July, 2013 inviting objections and suggestions from all persons likely to be affected 
thereby within fifteen days from the date of publication in the official Gazette. 


And whereas, the said Gazette was made available to public on 09.07.2013. 
And whereas, no objections or suggestions have been received in this behalf by the State Government; 


Now, therefore, in exercise of the powers conferred by sub-section (1) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990), the Government of Karnataka hereby makes the 
following rules, namely:- 


RULES 


1. Title and Commencement.- (1) These rules may be called the Karnataka Government Secretariat Services 
(Recruitment) (Amendment) Rules, 2013. 


(2) They shall come into force from the date of their publication in the official Gazette. 


2. Amendment of Schedule.- In the Karnataka Government Secretariat Services (Recruitment) Rules, 1992, in 
the Schedule, under the heading “SECRETARIAT” in the entries relating to the category of post of ‘Private Secretary 


Grade-T' at serial number 13, in column (4), the following proviso shall be inserted at the end namely:- 


“Provided that for a period of one year from the date of commencement of the Karnataka Government 
Secretariat Services (Recruitment) (Amendment) Rules, 2013, if persons who have put in not less than 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೦೯ 





three years of service in the cadre of Private Secretary ೮೯೩೮-11 are not available, persons who have put in 


not less than one year of service may be considered for promotion.” 


By Order and in the name of the Governor of Karnataka, 


D. NAGESH PHATAK 
Deputy Secretary to Government-2 
Department of Personnel & Administrative Reforms 
(Service Rules) 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1 ಖಬೆಂಗಜೂರು, ಬುಧವಾರ, ಖುಲೈ ೨೪, ೨೦೧೩ (ಶ್ರಾವಣ ೨, ಶಹ ವರ್ಷ ೧೯೩೫) ನಂ.೯೬೮ 
Part -8 Bangalore, Wednesday, July 24, 2013 (5೯7೩೯೩೪೩೧೩ 2, Shaka Varsha 1935) No. 968 





MINORITY WELFARE SECRETARIAT 
NOTIFICATION - I 
No. MWD 81 WES 2013, Bangalore, Dated: 24-07-2013 


Sub: Election to fill up the vacancy of Muslim Member of the Karnataka State Legislature in the Karnataka 
State Board of Wakfs. Appointment of Electoral Registration Officer-reg. 


Ref: 1) Rule-7 (2) of Karnataka Wakf Rules 1997. 
2) Notification No. MWD 237 WES 2011, dated: 20-08-2011. 
3) Government Notification No. MWD 81 WES 2013, dated: 28-05-2013. 


Government of Karnataka in the Notification referred to at (2) above has notified the appointment of Members of 
Karnataka State Board of Wakfs. In the Notification referred to at (3) above has accepted the resignation of one of the 
Members. There is a need to fill up the vacancy as per Section 21 of the Wakf Act 1995. 

In exercise of the powers conferred under Rule 7 (2) referred to at (1) above the Regional Commissioner, 
Bangalore Division, Bangalore is appointed as Electoral Registration Officer for preparation and publication of revised 
Electoral roll for the Muslim Members of Karnataka State Legislature Electoral College in accordance with Karnataka State 
Wakf Rules 1997. 


By Order and in the name of the Governor of Karnataka 
ABBAS SHARIEFF 


Under Secretary to Government 
Minority Welfare Department. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1 ಖಬೆಂದಜೂರು, ಬುಧವಾರ, ಜುಲೈ ೨೪, ೨೦೧೩ (ಶ್ರಾವಣ ೨, ಪಹ ವರ್ಷ ೧೯೩೫) ನಂ.೯೬೯ 
Part -8 Bangalore, Wednesday, July 24, 2013 (5೧೩೯೩೪೩೫೧೩ 2, Shaka Varsha 1935) No. 969 





MINORITY WELFARE SECRETARIAT 
NOTIFICATION - 11 
No. MWD 81 WES 2013, Bangalore, Dated: 24-07-2013 


Sub: Election to fill up the vacancy of Muslim Member of the Karnataka State Legislature in the Karnataka 
State Board of Wakfs. Appointment of Returning Officer-reg. 


Ref: 1) Rule-13 (1) of Karnataka Wakf Rules 1997. 
2) Notification No. MWD 237 WES 2011, dated: 20-08-2011 
3) Government Notification No. MWD 81 WES 2013, dated: 28-05-2013 


Government of Karnataka by virtue of its power conferred under section 14 (9) of the Wakf Act 1995 notified the 
appointment of Member of Karnataka State Board of Wakfs in the Notification referred at (2) above for a period of 5 years. 
Sri. Qamarul Islam was notified as Member to the Muslim Member of Legislative Assembly Electoral College in the said 


Notification. Consequent to his induction into the State Cabinet as Minister of Municipal Administration, Public 


೬೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





Enterprises, Minority Welfare, Haj & Wakf Department, tendered his resignation to the membership of the Karnataka State 
Board of Wakfs. The resignation has been accepted in the Notification referred to at (3) above. 


There is a need to fill up the vacancy as per section 21 of the Wakf Act for which notification under sub clause (10) 
of clause (b) of sub section (1) of section 14 of Wakf Act, 1995 is being issued separately. 


In exercise of the powers conferred under Rule referred to at (1) above, The Regional Commissioner, Bangalore 
Division, Bangalore is appointed as Returning Officer for the conduct of election to fill up the one vacant membership of 
the Category of Muslim Member of Karnataka State Legislature in the Karnataka State Board of Wakfs. 


The above election shall be conducted in accordance with Karnataka Wakf Rules 1997. 
By Order and in the name of the Governor of Karnataka 
ABBAS SHARIEFF 


Under Secretary to Government 
Minority Welfare Department. 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ -1 ಖೆಂದಜೂರು, ಬುಧವಾರ, ಜುಲೈ ೨೪, ೨೦೧೩ (ಶ್ರಾವಣ ೨, ಪಹ ವರ್ಷ ೧೯೩೫) ನಂ.೯೭೦ 
Part -I1 Bangalore, Wednesday, July 24, 2013 (Shravana 2, Shaka Varsha 1935) No. 970 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸುತ್ತೋಲೆ 


ಸಂಖ್ಯೆ: ಸಿಆಸುಇ 69 ಸೇಇವಿ 2013, ಬೆಂಗಳೂರು, ದಿನಾಂಕ: 24.07.2013 


ವಿಷಯ: ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಕರ್ನಾಟಕ ಉಚ್ಛ ನ್ಯಾಯಾಲಯ ಮತ್ತು ಇತರ ನ್ಯಾಯಾಲಯಗಳು ನೀಡುವ ಆದೇಶಗಳ 
ಮೇಲೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ. 


ಉಲ್ಲೇಖ: 1. ದಿನಾಂಕ:25.08.1990ರ ಅಧಿಕೃತ ಜ್ಞಾಪನ ಸಂಖ್ಯೆ:ಸಿಆಸುಇ 25 ಸೇಇವಿ 90 
2. ದಿನಾಂಕ:09.07.2001ರ ಅಧಿಕೃತ ಜ್ಞಾಪನ ಸಂಖ್ಯೆ:ಸಿಆಸುಇ 06 ಸೇಅನ್ಯಾ 2001 
3. ದಿನಾಂಕ:16.03.2013ರ ಸುತ್ತೋಲೆ ಸಂಖ್ಯೆ:ಸಿಆಸುಇ 07 ಸೇಇವಿ 2013 


ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಕರ್ನಾಟಕ ಉಚ್ಛ ನ್ಯಾಯಾಲಯ ಮತ್ತು ಇತರೆ ನ್ಯಾಯಾಲಯಗಳು ಅರ್ಜಿ, ರಿಟ್‌ಅರ್ಜಿ ಮತ್ತು 
ಮೇಲ್ಮನವಿಗಳಲ್ಲಿ ನೀಡುವ ಆದೇಶಗಳನ್ನು ಪುನರಾವಲೋಕಿಸುವ ಬಗ್ಗೆ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಕ್ರಮ ತೆಗೆದುಕೊಳ್ಳುವ 
ಬಗ್ಗೆ ಉಲ್ಲೇಖ(1)ರಲ್ಲಿರುವ ಅಧಿಕೃತ ಜ್ಞಾಪನದಲ್ಲಿ ಸೂಚನೆಗಳನ್ನು ನೀಡಲಾಗಿರುತ್ತದೆ. 


2) ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ(2)ರ ಅಧಿಕೃತ ಜ್ಞಾಪನದಲ್ಲಿ ಹೆಚ್ಚುವರಿ ಸೂಚನೆಗಳನ್ನು ನೀಡಲಾಗಿರುತ್ತದೆ. 


3) ಕರ್ನಾಟಕ ಸಿವಿಲ್‌ ಸೇವಾ(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ)ನಿಯಮಗಳು, 1957ರಡಿ ಸಕ್ಷಮ ಶಿಸ್ತುಪ್ರಾಧಿಕಾರ ಸರ್ಕಾರಿ 
ನೌಕರರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿ ಅಥವಾ ಸೇವೆಯಿಂದ ತೆಗೆದು ಹಾಕಿ ಅಥವಾ ಸೇವೆಯಿಂದ ವಜಾ ಮಾಡಿದ ಆದೇಶದ ಎರುದ್ಧ 
ಸಂಬಂಧಿಸಿದ ನೌಕರರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿ ಪ್ರಶ್ನಿಸಿದಾಗ, ನ್ಯಾಯ ಮಂಡಳಿಯು ಅಂತಹ ಆದೇಶಕ್ಕೆ ತಡೆಯಾಜ್ಞೆ 
ನೀಡಿದಲ್ಲಿ, ಅಂತಹ ತಡೆಯಾಜ್ಞೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನ್ಯಾಯಾಲಯ ನಿಂದನಾ 
ಅರ್ಜಿ ಸಂಖ್ಯೆ: 192/2012ರಲ್ಲಿ ದಿನಾಂಕ:21.09.2012ರಂದು ನೀಡಿರುವ ಆದೇಶದಲ್ಲಿ ಮಾಡಿದ್ದ ಅವಲೋಕನೆಯನ್ನಾಧರಿಸಿ ಉಲ್ಲೇಖ(3)ರಲ್ಲಿನ 
ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. 


4) ವಿಲೇಖನಾಧಿಕಾರಿ, ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಇವರು ದಿನಾಂಕ: 12.04.2013ರಂದು ಸರ್ಕಾರಕ್ಕೆ ಬರೆದಿರುವ ಪತ್ರದಲ್ಲಿ 
ಉಲ್ಲೇಖ(3)ರಲ್ಲಿರುವ ದಿನಾಂಕ: 16.03.2013ರ ಸುತ್ತೋಲೆಯಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನ್ಯಾಯಾಲಯ ನಿಂದನಾ ಅರ್ಜಿ 
ಸಂಖ್ಯೆ:192/2012ರಲ್ಲಿ ದಿನಾ೦ಕ:21.09.2012ರಂದು ನೀಡಿರುವ ಆದೇಶದ ಪೂರ್ಣ ಪಾಠವನ್ನು ಉದ್ಭರಿಸಿರುವುದಿಲ್ಲವೆಂದು ತಿಳಿಸುತ್ತಾ ಸದರಿ ಆದೇಶವನ್ನು 
ಸಂಪೂರ್ಣವಾಗಿ ಉದ್ಧರಿಸಿ ಅದನ್ನು ಸರಿಯಾಗಿ ವ್ಯಾಖ್ಯಾನಿಸಿ ಸುತ್ತೋಲೆಯನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 


5) ಮೇಲ್ಕಂಡ ಹಿನ್ನೆಲೆಯಲ್ಲಿ, ದಿನಾ೦ಕ:16.03.2013ರ ಸುತ್ತೋಲೆ ಸಂಖ್ಯೆ:ಸಿಆಸುಇ 07 ಸೇಇವಿ 2013ನ್ನು ಮುಂದುವರೆಸುತ್ತಾ, ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿಯು ನ್ಯಾಯಾಲಯ ನಿಂದನಾ ಅರ್ಜಿ ಸಂಖ್ಯೆ:192/2012ರಲ್ಲಿ ದಿನಾ೦ಕ:21.09.2012ರಂದು ನೀಡಿರುವ ಆದೇಶದ 
ಪೂರ್ಣಪಾಠವನ್ನು ಕೆಳಗೆ ಉದ್ದರಿಸಲಾಗಿದೆ: 


“Sri M.Nagarajan, learned AGA takes notice on behalf of respondents and submits that the order of stay only 
indicated that the order of dismissal was stayed but that since the order of dismissal had been given effect to before the 
order of stay was granted, the applicant has not been taken to duty. This type of thinking by the Government overlooks the 


fact that in all cases of dismissal, the order is given effect to immediately and only thereafter the aggrieved party will 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೧೧ 





approach the court. The order of stay if granted by the court can not be considered as only paper order and if this type of 
stand is adopted by the Government there is no option for the Tribunal but to take action against the concerned officer for 
clear contempt of the Tribunal. It appears that the order of the Tribunal has not been properly understood by the 
Government. For the sake of clarification, we indicate that it is only in such cases, where the order of stay becomes 
inoperative or can not be obeyed that the party can plead his inability to obey the order. But here also, it is imperative that 


he shall appear before the court and shall seek modification of interim order. 


Where an order of dismissal, or of compulsory retirement or of discharge from service is challenged, the order of 
stay by court suspends the order impugned during the period of stay and therefore the authority is bound to take back the 
relieved Government servant to duty. Therefore the respondent shall take back the applicant to duty forthwith and report 
compliance positively by 5.10.2012. 


A copy of this order be furnished to the learned AGA and another copy shall be furnished to the Principal 
Secretary, DPAR, Government of Karnataka for giving necessary instructions to controlling authorities” 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಮೇಲೆ ಉದ್ಧರಿಸಿದ ತೀರ್ಪನ್ನು ಸರ್ಕಾರದ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳು : ಕಾರ್ಯದರ್ಶಿಗಳು 
: ಇಲಾಖಾ ಮುಖ್ಯಸ್ಥರು, ತಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಿಸ್ತು ಪ್ರಾಧಿಕಾರಿಗಳ ಗಮನಕ್ಕೆ ತರಲು ಕೋರಿದೆ. 
ಡಾ|। ಮಂಗಳ ಜಿ.ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1 ಖಬೆಂಗಜೂರು, ಬುಧವಾರ, ಖುಲೈ ೨೪, ೨೦೧೩ (ಶ್ರಾವಣ ೨, ಶಹ ವರ್ಷ ೧೯೩೫) ನಂ.೯8೧ 
Part -೫ Bangalore, Wednesday, July 24, 2013 (5೧೯೩೪೩೫೩ 2, Shaka Varsha 1935) No. 971 





PROCEEDINGS OF THE GOVERNMENT OF KARNATAKA 
Sub: Appointment of Chairman to the State Police Complaints Authority-Reg. 


Read: 

1) Supreme Court of India Judgement dated 22-09-2006 in WP. No.310/96 - 
Sri Prakash Singh and others Vs. Union of India and others. 

2) Government Order No. HD 59 POSAE 2009, dated 3-12-2010 

3) Government Order No. HD 59 POSAE 2009( Part), dated 07-09-2011. 

4) The Karnataka Police(Amendment)Act,2012 issued vide Special Gazette dated 09-08-2012. 

5) Notification No.HD 208 POSAE 2012 dated 04-09-2012. 

6) Letter No.HD 208 POSAE 2012 dated 21-09-2012. 

7) Letter No.RPS.50/2011 dated 18-06-2013 of the Registrar General, High Court of Karnataka, 
Bangalore. 

PREAMBLE: 


In a Public Interest Litigation No.310/96 filed by Sri Prakash Singh and others, the Supreme Court of India 
observed that although several commissions, starting with the National Police Commission have made recommendations 
for reforms of Police, they have not been implemented either by the Union of India or the States. The Court issued six 
directions to the State Governments for compliance pending framing of appropriate legislations, one of which is that the 
State Governments should constitute State Police Complaints Authority (SPCA) and District Police Complaints Authority 


(DPCA) to look into complaints against Police officers. 


Accordingly Government in its order referred to at (2) above, has constituted the State Police Complaints 
Authority and the District Police Complaints Authority on full time basis to look into the complaints against officers of the 
rank of Superintendent of Police and above including Additional Superintendent of Police and officers of and below the 
rank of Deputy Superintendent of Police respectively. 

In the Government order referred to at(3) above, Government has nominated Hon’ble Justice R.J.Babu, Retired 
High Court Judge as the Chairman of the State Police Complaints Authority. 

Im the Special Gazette referred to at (4) above, Government has amended the Karnataka Police Act, 


1963(Karnataka Act No.4 of 1964) and made suitable amendment to Section 20C of the Act and made provision to 
constitute the State Police Complaints Authority. 


೬೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





In the Notification dated 04-09-2012 referred to at (5) above, Government has constituted the State Police 
Complaints Authority and the District Police Complaints Authority for the purpose of exercising such functions and 
discharging such duties as may be assigned to it, by or under Section 20C and 20D of the Karnataka Police 
Act,1963(Karnataka Act 4 of 1964). 


In the letter referred to at (6) above, the Registrar General of High Court of Karnataka has been requested to 
furnish a panel of names of Retired High Court Judges so as to appoint one among them as Chairman of the State Police 
Complaints Authority. 


In the letter referred to at (7) above, the Registrar General of High Court of Karnataka has furnished the panel of 
names of Retired High Court Judges. Government after examining the same is pleased to pass the following order. 


GOVERNMENT ORDER NO.HD 208 POSAE 2012, BANGALORE DATED : 24" JULY, 2013 


In the circumstances explained above, in supersession of Government Order No.HD 59 POSAE 2009(Part) dated 
07-09-2011, and in pursuance of section 20C of the Karnataka Police (Amendment) Act, 2012 Government of Karnataka is 
pleased to reconstitute the State Police Complaints Authority at State level and Hon ble Justice M.P.Chinnappa, former 
Judge of High Court of Karnataka is appointed as the Chairman of the State Police Complaints Authority. 


The terms and conditions of the Chairman, State Police Complaints Authority will be issued separately. 
By Order and in the name of the Governor of Karnataka. 


T.N. RAVIPRAKASH 
Under Secretary to Government 
Home Department (Police Services-A) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖಬೆಂದಜೂರು, ದುರುವಾರ, ಜುಲೈ ೨೫, ೨೦೧೩ (ಶ್ರಾವಣ ೩, ಪಕ ವರ್ಷ ೧೯೩೫) ನಂ.೯೭೨ 
Part -IV-A Bangalore, Thursday, July 25, 2013 (Shravana 3, Shaka Varsha 1935) No. 972 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಡಿಸಿಎ 07 ಎಆರ್‌ಬಿ 2013, ಬೆಂಗಳೂರು, ದಿನಾಂಕ: 23.07.2013 


ಭಾರತ ಸಂವಿಧಾನದ 166 ನೇ ಅನುಚ್ಛೇದದ ಕಲಮು (2) ಮತ್ತು (3) ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು, ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) ನಿಯಮಗಳು, 1977, ಇದಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಕೆಳಕಂಡ ನಿಯಮಗಳನ್ನು ಈ 
ಮೂಲಕ ರಚಿಸಿದ್ದಾರೆ. ಎಂದರೆ,- 


1. ಶೀರ್ಷಿಕೆ ಮತ್ತು ಪ್ರಾರಂಭ ;- 1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) (ತಿದ್ದುಪಡಿ) ನಿಯಮಗಳು, 2013 ಎಂದು 
ಕರೆಯತಕ್ಕದ್ದು. 
೧ಎ 
2) ಇವುಗಳು ದಿನಾಂಕ: 01 ನೇ ಏಪ್ರಿಲ್‌ 2013 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬಂದಿದೆಯೆಂದು ಭಾವಿಸತಕ್ಕದ್ದು. 


2. ಅನುಸೂಚಿ ೫೭೫೫ ಕೈ ತಿದ್ದುಪಡಿ :- ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) ನಿಯಮಗಳು, 1977 ರ ಅನುಸೂಚಿ 20 ರಲ್ಲಿ “ಯುವಜನ ಸೇವಾ 
ಇಲಾಖೆ” ಎಂಬ ಶೀರ್ಷಿಕೆಯ ಬದಲಾಗಿ “ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ” ಎಂದು ಪ್ರತಿಸ್ಥಾಪಿಸತಕ್ಕದ್ದು. 


(1) ಈ ರೀತಿ ಪ್ರತಿಸ್ಥಾಪಿಸಲಾದ “ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿ ಉಪಶೀರ್ಷಿಕೆ “ಎ. ಯುವಜನ ಸೇವೆಗಳು 
ಮತ್ತು ಕ್ರೀಡೆಗಳು” ಎಂಬ ಪದಗಳ ಬದಲಾಗಿ “ಎ. ಯುವ ಸಬಲೀಕರಣ ಮತ್ತು ಕ್ರೀಡೆಗಳು” ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು ; ಈ 
ರೀತಿ ಪ್ರತಿಸ್ಥಾಪಿಸಲಾದ 
“ಎ. ಯುವ ಸಬಲೀಕರಣ ಮತ್ತು ಕ್ರೀಡೆಗಳು”, ಉಪಶೀರ್ಷಿಕೆ ಅಡಿಯಲ್ಲಿ ಅಂಶ 1 ರಲ್ಲಿರುವ “ಯುವಜನ ಸೇವೆಗಳು” ಎಂಬ ಪದಗಳ ಬದಲಾಗಿ 
“ಯುವ ಸಬಲೀಕರಣ” ಎ೦ಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 

(2) ಉಪಶೀರ್ಷಿಕೆ “ಇ. ನೌಕರಿಭರ್ತಿ ನಿಯಮಗಳು ಮತ್ತು ನೇಮಕಗಳು” ರಡಿಯಲ್ಲಿ ಅಂಶ 1 ರಲ್ಲಿರುವ “ಯುವಜನ ಸೇವಾ ಇಲಾಖೆ” ಎಂಬ 
ಪದಗಳ ಬದಲಾಗಿ “ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ” ಎ೦ಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಾ. ಮಂಗಳ ಜಿ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೧೩ 





PERSONNEL AND ADMINISTRATIVE REFORMS SECRETAIAT 
NOTIFICATION 
NO: DCA 07 ARB 2013, Bangalore, Dated: 23.07.2013 
In exercise of the powers conferred by clauses (2) and (3) of Article 166 of Constitution of India, the Governor of 

Karnataka hereby makes the following rules further to amend the Karnataka Government (Allocation of Business) 

Rules,1977, namely :- 

1. Title and Commencement :- 1) These rules may be called the Karnataka Government (Allocation of Business) 
(Amendment) Rules, 2013. 

2) They shall be deemed to have come into force with effect from the first day of April, 2013. 

2. Amendment of Schedule XIX :- In Schedule XIX to the Karnataka Government (Allocation of Business) Rules, 1977 
for the heading ‘Youth Services Department”, the words ‘Youth Empowerment and Sports Department” shall be 
substituted. 

(1) Under the heading ‘Youth Empowerment and Sports Department” so substituted, for the sub- 
heading “A. Youth Services and Sports’, the words, “A. Youth Empowerment and Sports’, shall be 
substituted; under the sub-heading “A. Youth Empowerment and Sports’, so substituted in item 1, for the 
words ‘Youth Services”, the words ‘Youth Empowerment” shall be substituted. 

(2) Under the sub-heading “E. Recruitment Rules and Appointments” in item No.l for the words 
“Youth Services Department” the words “Youth Empowerment and Sports Department” shall be substituted. 

By Order and in the name of the Governor of Karnataka 
Dr. Mangala G.S. 
Under Secretary to Government 


Department of Personnel and Administrative Reforms 
(Service Rules-1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಬೆಂಗಜೂರು, ಗುರುವಾರ, ಜುಲೈ ೨ಕ, ೨೦೧೩ (ಶ್ರಾವಣ ೩, ಶಕ ವರ್ಷ ೧೯೩೫) ನಂ.೯೭೩ 
Part -IV-A Bangalore, Thursday, July 25, 2013 (Shravana 3, Shaka Varsha 1935) No. 973 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಸಿಎ 91 ಎಆರ್‌ಬಿ 2013, ಬೆಂಗಳೂರು, ದಿನಾಂಕ: 24.07.2013 

ಭಾರತ ಸಂವಿಧಾನದ 166ನೇ ಅನುಚ್ಛೇದದ (2) ಮತ್ತು (3)ನೇ ಖಂಡಗಳಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು ಈ ಮೂಲಕ ಕರ್ನಾಟಕ ಸರ್ಕಾರ (ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು, 1977ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳನ್ನು ರಚಿಸಿದ್ದಾರೆ. ಎ೦ದರೆ:- 


1. ಹೆಸರು ಮತ್ತು ಪ್ರಾರಂಭ :- (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ (ಕಾರ್ಯಕಲಾಪಗಳ ನಿರ್ವಹಣೆ) (ತಿದ್ದುಪಡಿ) 
ನಿಯಮಗಳು, 2013 ಎಂದು ಕರೆಯತಕ್ಕದ್ದು. 


ಎ 
(2) ಇವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 
2: ಎರಡನೇ ಅನುಸೂಚಿಯ ತಿದ್ದುಪಡಿ:- ಕರ್ನಾಟಕ ಸರ್ಕಾರದ (ಕಾರ್ಯಕಲಾಪಗಳ ನಿರ್ವಹಣೆ) 
ನಿಯಮಗಳು, 1977ರ ಎರಡನೇ ಅನುಸೂಚಿಯ 11 (ಇ) ಮತ್ತು ಅದರ ನಮೂದುಗಳ ಬದಲಾಗಿ ಈ ಕೆಳಕಂಡದ್ದನ್ನು ಪ್ರತಿಸ್ಥಾಪಿಸತಕ್ಕದ್ದು. 


“11(ಇ). ಡೈರೆಕ್ಟರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಅಡಿಷನಲ್‌ ಡೈರೆಕ್ಟರ್‌ 
ಜನರಲ್‌ ಆಫ್‌ ಪೊಲೀಸ್‌, ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಮತ್ತು ಡೆಪ್ಯುಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌” 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಾ. ಮಂಗಳ ಜಿ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


೬೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





PERSONNEL AND ADMINISTRATIVE REFORMS SECRETAIAT 
NOTIFICATION 
NO: DCA 01 ARB 2013, Bangalore, Dated: 24.07.2013 
Im exercise of the powers conferred by clauses (2) and (3) of the Article 166 of the Constitution of 


India, the Governor of Karnataka hereby makes the following rules further to amend the Karnataka Government 


(Transaction of Business) Rules, 1977, namely :- 


1. Title and commencement :- (1) These Rules may be called the Karnataka Government (Transaction of 
Business ) (Amendment) Rules, 2013. 


(2) They shall come into force on the date of their publication in the official Gazette. 


2. Amendment of Second Schedule :- In the Second Schedule to the Karnataka Government 
(Transaction of Business) Rules, 1977, in item 11 (ಲ) and the entries thereof the following shall be substituted, 


namely- 


“11(e). Director General and Inspector General of Police, Director General of Police, Additional Director 


General of Police, Inspector General of Police and Deputy Inspector General of police” 
By Order and in the name of the Governor of Karnataka 


Dr. Mangala G.S. 
Under Secretary to Government 
Department of Personnel and Administrative Reforms 
(Service Rules-1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖಬೆಂಗಜೂರು, ಗುರುವಾರ, ಜುಲೈ ೨ಕ, ೨೦೧೩ (ಶ್ರಾವಣ ೩, ಶಕ ವರ್ಷ ೧೯೩೫) ನಂ.೯೭೪ 
Part -IV-A Bangalore, Thursday, July 25, 2013 (Shravana 3, Shaka Varsha 1935) No. 974 
KARNATAKA LEGISLATIVE ASSEMBLY SECRETARIAT 


NOTIFICATION 
No. KLA/LGA/04/LA BILL/2013, Dated: 25" July 2013 


The following Bill was introduced in Legislative Assembly on 25-7-2013. 


ಹರ್ನಾಟಹ ವಿಧಾನ ಪಭೆ 
ಹದಿನಾಲ್ಡನೆಂ ವಿಧಾನ ಪಛೆ 
ಮೊದಲನೇ ಅಲಿವೇಶನದ ಮುಂದುವರೆದ ಉಪವೇಶನ 


ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯಕ, 2013 
(2013ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ-04) 
ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಾಗಿ ಒಂದು ವಿಧೇಯಕ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಪೌರನಿಗಮಗಳ ಅಧಿನಿಯಮ, 1976ನ್ನು (1977ರ ಕರ್ನಾಟಕ ಅಧಿನಿಯಮ 
14) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ,- 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2013 ಎಂದು 
ಕರೆಯತಕ್ಕದ್ದು. 

೦ಎ 

(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. 58ನೇ ಪ್ರಕರಣದ ತಿದ್ದುಪಡಿ- ಕರ್ನಾಟಕ ಪೌರನಿಗಮಗಳ ಅಧಿನಿಯಮ, 1976ರ (1977ರ ಕರ್ನಾಟಕ ಅಧಿನಿಯಮ 14) (ಇಲ್ಲಿ 


ಇನ್ನುಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 58ನೇ ಪ್ರಕರಣದಲ್ಲಿ (20)ನೇ ಉಪಪ್ರಕರಣದ ತರುವಾಯ, ಈ ಮುಂದಿನದನ್ನು 
ಸೇರಿಸತಕ್ಕದ್ದು, ಎ೦ದರೆ:- 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೧೫ 





"(20-ಎ) ನಿಗಮದಲ್ಲಿ ನಿಹಿತವಾಗಿರುವ ಯಾವುವೇ ಬೀದಿಗಳು ಅಥವಾ ಸ್ವತ್ತಿನ ಕೆಳಗೆ, ಮೇಲೆ, ಉದ್ದಕ್ಕೂ, ಅಡ್ಡಕ್ಕೆ, ಒಳಗೆ ಅಥವಾ ಹೊರಗೆ 
ಹಾಕಲಾಗಿರುವ ಆಪ್ಟಿಕಲ್‌ ಫೈಬರ್‌ ಕೇಬಲ್‌ಗಳನ್ನು ಒಳಗೊಂಡಂತೆ ಅನಧಿಕೃತ ಕೇಬಲ್‌ ಅನ್ನು ತೆಗೆದುಹಾಕುವುದು". 


3. 255ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 255ನೇ ಪ್ರಕರಣದ (1ನೇ ಉಪಪ್ರಕರಣದಲ್ಲಿ (1)ನೇ ಖಂಡದ ತರುವಾಯ, ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 


"(11-ಎ) ಒಡೆಯ ಅಥವಾ ಸಂದರ್ಭಾನುಸಾರವಾಗಿ ಅಧಿಭೋಗದಾರರಿಂದ ಘನ ತ್ಯಾಜ್ಯದ ಸಂಗ್ರಹಣೆಗಾಗಿ ಅವಶ್ಯವಾದ ವ್ಯವಸ್ಥೆಯನ್ನು ಮಾಡುವುದು." 
4. 256ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 256ನೇ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ:- 


"256. ಅಧಿಭೋಗದಾರನಿಂದ ಕಸ ಮತ್ತು ಹೊಲಸಿನ ವಿಲೆಯನ್ನು ಆದೇಶ ಮಾಡುವ ಸಾರ್ವಜನಿಕ ನೋಟೀಸು.- (1) ಕಮೀಷನರನು, 
ಸಾರ್ವಜನಿಕ ನೋಟೀಸಿನ ಮೂಲಕ ನೋಟೀಸಿನಲ್ಲಿ ನಿರ್ದಿಷ್ಟಪಡಿಸಿದ ನಗರದ ಯಾವುದೇ ಬೀದಿ ಅಥವಾ ವಿಭಾಗದಲ್ಲಿನ ಯಾವುದೇ ಆವರಣದಲ್ಲಿ 
ರಾಶಿಗೂಡುವ ಎಲ್ಲ ಕಸ ಮತ್ತು ಹೊಲಸನ್ನು ಅಂಥ ಆವರಣದ ಒಡೆಯ ಅಥವಾ ಅಧಿಭೋಗದಾರನು ಸಂಗಹಿಸತಕ್ಕದ್ದು ಮತ್ತು ಅದನ್ನು ಪ್ರತ್ಯೇಕಿಸಿದ 
ತರುವಾಯ, ಅದನ್ನು ಸಂಬಂಧಪಟ್ಟ ಘನತ್ಯಾಜ್ಯ ಸಂಗ್ರಹಕಾರರಿಗೆ ಕೊಡತಕ್ಕದ್ದು ಅಥವಾ ಅಧಿಸೂಚನೆಯಲ್ಲಿ ನಿರ್ದಿಷ್ಠಪಡಿಸಬಹುದಾದಂಥ ವಿಧಾನದಲ್ಲಿ 


ಅದನ್ನು ವಿಲೇ ಮಾಡತಕ್ಕದ್ದು ಎಂದು ನಿರ್ದೇಶಿಸಬಹುದು, ವಿವಿಧ ರೀತಿಯ ಘನ ತ್ಯಾಜ್ಯಗಳ ಸಂಬಂಧಲ್ಲಿ ವಿವಿಧ ವಿಧಾನವನ್ನು ನಿರ್ದಿಷ್ಟಪಡಿಸಬಹುದು. 


(2) ಕಮೀಷನರನು, (1ನೇ ಉಪಪ್ರಕರಣದ ಅಡಿಯಲ್ಲಿ ಹೊರಡಿಸಲಾದ ಯಾವುದೇ ನೋಟೀಸು ತತ್ಕಾಲದಲ್ಲಿ ಜಾರಿಯಲ್ಲಿಲ್ಲವೋ ಅಲ್ಲಿ 
ಘನತ್ಯಾಜ್ಯಗಳನ್ನು ಸಂಗಹಿಸುವಂತೆ ಮತ್ತು ಸೂಕ್ತ ಅಂತರಗಳಲ್ಲಿ ಹಾಗೂ ಸರಿಯಾದ ಮತ್ತು ಅನುಕೂಲಕರ ಜಾಗದಲ್ಲಿ ಅದನ್ನು ವಿಲೇ ಮಾಡುವಂತೆ 
ಮಾಡಬಹುದು ಮತ್ತು ಯಾವುವೇ ಆವರಣಗಳಲ್ಲಿ ರಾಶಿಗೂಡಿರುವ ಎಲ್ಲಾ ಕಸ ಮತ್ತು ಹೊಲಸನ್ನು ಪ್ರತ್ಯೇಕಿಸತಕ್ಕದ್ದು ಮತ್ತು ಕೊಡತಕ್ಕದ್ದು ಅಥವಾ ಈ ಬಗ್ಗೆ 
ರಚಿಸಲಾದ ಅಂಥ ನಿಯಮಗಳು ಅಥವಾ ಉಪವಿಧಿಗಳಿಗೆ ಅನುಸಾರವಾಗಿ ಅದನ್ನು ಎಲೆ ಮಾಡತಕ್ಕದ್ದೆಂದು, ಸಾರ್ವಜನಿಕ ನೋಟೀಸಿನ ಮೂಲಕ, 
ನಿರ್ದೇಶಿಸಬಹುದು.” 


5. 257ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 257ನೇ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ:- 


“257. ಆವರಣದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ರಾಶಿಗೂಡುವ ಕಸ ಅಥವಾ ಹೊಲಸನ್ನು ತೆಗೆದುಹಾಕುವುದು.- ಕಮೀಷನರನ ಅಭಿಪ್ರಾಯದಲ್ಲಿ 
256ನೇ ಪ್ರಕರಣದ ಅಡಿಯಲ್ಲಿ ಕೊಡಲಾದ ನೋಟೀಸಿನ ಮೂಲಕ ನಿರ್ದಿಷ್ಟಪಡಿಸಿದ ಯಾವುದೇ ವಿಧಾನಗಳಲ್ಲಿ ಪ್ರತ್ಯೇಕಿಸಬೇಕಾಗುವುದಕ್ಕಾಗಿ ಮತ್ತು 
ಶೇಖರಣೆ ಮಾಡುವುದಕ್ಕಾಗಿ ಅಥವಾ ಸಂಬಂಧಪಟ್ಟವರಿಗೆ ಕೊಟ್ಟುಬಿಡುವುದಕ್ಕಾಗಿ ಅತಿ ಗಣನೀಯವಾದ ಪ್ರಮಾಣಗಳಲ್ಲಿ ಆ ಕಸ ಅಥವಾ ಹೊಲಸು 
ಅಥವಾ ಯಾವುದೇ ಫನತ್ಯಾಜ್ಯವು ರಾಶಿಗೂಡುವ ಹಾಗೆ ಯಾವುದೇ ತಯಾರಿಕೆ, ವೃತ್ತಿ ಅಥವಾ ವ್ಯವಹಾರ ಅಥವಾ ಯಾವುದೇ ರೀತಿಯಲ್ಲಿ ನಡೆಸಿಕೊಂಡು 
ಹೋಗುವುದಕ್ಕಾಗಿ ಯಾವುದೇ ಆವರಣವನ್ನು ಉಪಯೋಗಿಸುತ್ತಿರುವಾಗ ಕಮೀಷನರನು.- 


(ಎ) ಅಂಥ ಆವರಣದ ಒಡೆಯ ಅಥವಾ ಅಧಿಭೋಗದಾರನಿಗೆ ಅದರಲ್ಲಿ ರಾಶಿಗೂಡುವ ಎಲ್ಲ ಕಸ ಮತ್ತು ಹೊಲಸನ್ನು ಅಥವಾ ಪ್ರತ್ಯೇಕಿಸಿದ 
ತರುವಾಯ ಯಾವುದೇ ಘನತ್ಯಾಜ್ಯವನ್ನು ಸಂಗ್ರಹಿಸಲು ಮತ್ತು 255ನೇ ಪ್ರಕರಣದ ಅಡಿಯಲ್ಲಿ ಒದಗಿಸಿದ ಅಥವಾ ಗೊತ್ತುಪಡಿಸಿದ ಡಿಪೋ ಅಥವಾ ಸ್ಥಳಕ್ಕೆ 
ನೋಟೀಸಿನಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಕಾಲಗಳಲ್ಲಿ, ಅಂಥ ಗಾಡಿಗಳು ಅಥವಾ ಸಂಪುಟಗಳಲ್ಲಿ ಮತ್ತು ಅಂಥ ಮಾರ್ಗಗಳ ಮೂಲಕ ಅದನ್ನು 
ಸಾಗಿಸಲು ನೋಟೀಸಿನ ಮೂಲಕ ಅಗತ್ಯಪಡಿಸಬಹುದು; ಅಥವಾ 


(ಬಿ) ಅಂಥ ಒಡೆಯ ಅಥವಾ ಅಧಿಭೋಗದಾರನಿಗೆ ಅವನ ಉದ್ದೇಶದ ಬಗೆಗಿನ ನೋಟೀಸನ್ನು ಕೊಟ್ಟ ತರುವಾಯ ಅಂಥ ಆವರಣದಲ್ಲಿ 
ರಾಶಿಗೂಡಿದ ಎಲ್ಲ ಕಸ ಮತ್ತು ಹೊಲಸನ್ನು ಅಥವಾ ಫನತ್ಯಾಜ್ಯವನ್ನು ಪ್ರತ್ಯೇಕಿಸುವುದಕ್ಕಾಗಿ ಮತ್ತು ತೆಗೆದುಹಾಕುವುದಕ್ಕಾಗಿ ಸದರಿ ಒಡೆಯ ಅಥವಾ 
ಅಧಿಭೋಗದಾರನಿಗೆ (ಎ) ಖಂಡದ ಅಡಿಯಲ್ಲಿ ಕೊಟ್ಟ ನೋಟೀಸಿನಲ್ಲಿ ಸ್ಥಾಯೀ ಸಮಿತಿಯ ಮಂಜೂರಾತಿಯೊಂದಿಗೆ ನಿರ್ದಿಷ್ಟಪಡಿಸಬಹುದಾದ 
ನಿಯತಕಾಲಿಕ ಫೀಜನ್ನು ವಿಧಿಸಬಹುದು.” 


6. 258ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 258ನೇ ಪ್ರಕರಣದ (ಬಿ) ಖಂಡದಲ್ಲಿ (1)ನೇ ಉಪಖಂಡದಲ್ಲಿ "ಶೇಖರಣೆ 
ಮಾಡಿದ" ಎಂಬ ಪದಗಳಿಗೆ ಮೊದಲು "ಸಂಗ್ರಹಿಸಿದ ಅಥವಾ" ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

7. 262ನೇ ಪ್ರಕರಣದ ತಿದ್ದುಪಡಿ. ಮೂಲ ಅಧಿನಿಯಮದ 262ನೇ ಪ್ರಕರಣದಲ್ಲಿ (2)ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು, ಎ೦ದರೆ:- 

(2)... (0ನೇ ಉಪಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವೊಬ್ಬ ವ್ಯಕ್ತಿಯು ಐದು ನೂರು ರೂಪಾಯಿಗಳವರೆಗೆ 
ವಿಸ್ತರಿಸಬಹುದಾದಂಥ ಮೊದಲ ಅಪರಾಧ ನಿರ್ಣಯದ ದಿನಾಂಕದ ತರುವಾಯ ಅಂಥ ಅಪರಾಧವನ್ನು ಮುಂದುವರಿಸಿದಂಥ ಅಂಥ ಪ್ರತಿಯೊಂದು ದಿನಕ್ಕೆ 
ಐವತ್ತು ರೂಪಾಯಿಗಳಿಗೆ ವಿಸ್ತರಿಸಬಹುದಾದಂಥ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು ಮತ್ತು (1ನೇ ಉಪ-ಪ್ರಕರಣದ ಉಪಬಂಧಗಳ ಉಲ್ಲಂಘನೆಯ 
ಅಪರಾಧಕ್ಕಾಗಿ ಐದನೆಯ ಬಾರಿಗೆ ಯಾವೊಬ್ಬ ವ್ಯಕ್ತಿಯು ಅಪರಾಧಿಯೆಂದು ನಿರ್ಣೀತನಾದರೆ, ಅವನು ಮೂರು ತಿಂಗಳುಗಳವರೆಗೆ ವಿಸ್ತರಿಸಬಹುದಾದಂಥ 
ಅವಧಿಯ ಕಾರಾವಾಸದಿಂದ ಅಥವಾ ಒಂದು ಸಾವಿರ ರೂಪಾಯಿಗಳಿಗೆ ವಿಸ್ತರಿಸಬಹುದಾದಂಥ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ 
ದಂಡಿತನಾಗತಕ್ಕದ್ದು.” 


8. 421ನೇ ಪ್ರಕರಣದ ತಿದ್ದುಪಡಿ. ಮೂಲ ಅಧಿನಿಯಮದ 421ನೇ ಪ್ರಕರಣದ (5ನೇ ಉಪಪ್ರಕರಣದಲ್ಲಿ "ಒಂದು ನೂರು 
ರೂಪಾಯಿಗಳವರೆಗೆ" ಎಂಬ ಪದಗಳಿಗೆ "ಒಂದು ಸಾವಿರ ರೂಪಾಯಿಗಳವರೆಗೆ" ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


9. 423ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 423ನೇ ಪ್ರಕರಣದಲ್ಲಿ,- 
(ಎ) (7)ನೇ ಉಪಪ್ರಕರಣದಲ್ಲಿ (ಬಿ) ಖಂಡದ ತರುವಾಯ, ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 


೬೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





“(ಬಿಬಿ) ಆಪ್ಟಿಕಲ್‌ ಫೈಬರ್‌ ಕೇಬಲ್‌ಗಳನ್ನು ಒಳಗೊಂಡಂತೆ ಯಾವುದೇ ಕೇಬಲ್‌ ಅನ್ನು ಹಾಕುವುದನ್ನು ನಿಯಂತ್ರಿಸುವುದಕ್ಕಾಗಿ ಮತ್ತು ಅದರ 
ಷರತ್ತುಗಳನ್ನು ವಿಧಿಸುವುದಕ್ಕಾಗಿ ಹಾಗೂ ಹಾಗೆ ಹಾಕಲಾದ ಆಪ್ಟಿಕಲ್‌ ಫೈಬರ್‌ ಕೇಬಲ್‌ಗಳನ್ನು ಒಳಗೊಂಡಂತೆ ಕೇಬಲ್ಲಿನ ಮೇಲೆ ಅಂಥ ಶುಲ್ಕಗಳನ್ನು 
ಅಥವಾ ವಾರ್ಷಿಕ ಟ್ರಾಕ್‌ ಬಾಡಿಗೆಯನ್ನು ವಿಧಿಸುವುದಕ್ಕಾಗಿ;" 


(ಬಿ) (29)ನೇ ಉಪಪ್ರಕರಣದ ತರುವಾಯ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 


"(30) ರಾಶಿಗೂಡಿದ ಘನತ್ಯಾಜ್ಯದ ಉತ್ಪಾದನೆ ಮತ್ತು ಜೈವಿಕ-ವೈದ್ಯಕೀಯ ಘನ ತ್ಯಾಜ್ಯವನ್ನು ಒಳೆಗೊಂಡಂತೆ ಘನತ್ಯಾಜ್ಯವನ್ನು ಪ್ರತ್ಯೇಕಿಸುವ 
ಮತ್ತು ವಿಲೆ ಮಾಡುವ ರೀತಿ ಮತ್ತು ಅದರ ಉಲ್ಲಂಘನೆಗೆ ದಂಡ." 


10. 424ನೇ ಪ್ರಕರಣದ ಪ್ರತಿಯೋಜನೆ.- ಮೂಲ ಅಧಿನಿಯಮದ 424ನೇ ಪ್ರಕರಣಕ್ಕೆ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ:- 


“424. ಕೆಲವು ಉಪವಿಧಿಗಳಿಗೆ ಪೂರ್ವಾನ್ಹಯ ಪರಿಣಾಮವನ್ನು ಕೊಡಲು ಅಧಿಕಾರ ಮತ್ತು ಉಲ್ಲಂಘನೆಗಾಗಿ ದಂಡನೆಗಳು.- (1) ಕಟ್ಟಡಗಳಿಗೆ ಮತ್ತು 
ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಶೌಚಗೃಹ, ಭೂ-ಶೌಚಗೃಹಗಳು ಕಕ್ಕಸುಗಳು, ಬೂದಿಗುಂಡಿಗಳು, ಘನತ್ಯಾಜ್ಯ ನಿರ್ವಹಣೆ ಮತ್ತು ರೊಚ್ಚುಗುಂಡಿಗಳ ಚರಂಡಿ 
ವ್ಯವಸ್ಥೆ ಮಟ್ಟಕ್ಕೆ ನೀರು ಸರಬರಾಜು ಮಾಡುವುದರ ಬಗ್ಗೆ ಮತ್ತು ನೀರು ಹರಿಸಿ ತೊಳೆಯುವುದಕ್ಕಾಗಿ ಶೌಚಗೃಹಗಳಿಗೆ ಸಾಕಷ್ಟು ನೀರು ಸರಬರಾಜು 
ಇಟ್ಟುಕೊಂಡು ಬರುವುದಕ್ಕೆ ಸಂಬಂಧಿಸಿದಂತೆ ಈ ಅಧಿನಿಯಮದ ಮೇರೆಗೆ ಉಪವಿಧಿಗಳನ್ನು ರಚಿಸುವುದಕ್ಕೆ ಮುಂಚೆ, ನಿರ್ಮಿಸಿದ ಕಟ್ಟಡಗಳಿಗೆ, 
ಪರಿಣಾಮಕಾರಿ ಆಗುವಂತೆ, ಉಪವಿಧಿಗಳನ್ನು ರಚಿಸಬಹುದು. 


(2) 423ನೇ ಪ್ರಕರಣ ಮತ್ತು ಈ ಪ್ರಕರಣದ ಅಡಿಯಲ್ಲಿ ಯಾವುದೇ ಉಪವಿಧಿಯನ್ನು ರಚಿಸುವಾಗ, ನಿಗಮವು, ಅದರ ಉಲ್ಲಂಘನೆಯು.- 


(ಎ) ಒಂದು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಮತ್ತು ಮುಂದುವರಿಯುತ್ತಿರುವ ಉಲ್ಲಂಘನೆ ಸಂದರ್ಭದಲ್ಲಿ, 
ಮೊದಲನೆಯ ಉಲ್ಲಂಘನೆಗಾಗಿ ಅಪರಾಧ ನಿರ್ಣಯವಾದ ತರುವಾಯ ಉಲ್ಲಂಘನೆ ಮುಂದುವರೆಯುವ ಅವಧಿಯಲ್ಲಿ ಪ್ರತಿ ದಿನಕ್ಕೆ ಮೂರು ನೂರು 
ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ; ಅಥವಾ 


(ಬಿ) ಅಂಥ ಉಲ್ಲಂಘನೆಯನ್ನು ಮುಂದುವರಿಸದಿರಲು ಕಮೀಷನರನಿಂದ ನೋಟೀಸನ್ನು ಸ್ವೀಕರಿಸಿದ ತರುವಾಯ ಉಲ್ಲಂಘನೆಯು 
ಮುಂದುವರಿಯುವ ಅವಧಿಯಲ್ಲಿ ಪ್ರತಿ ದಿನಕ್ಕೆ ಎರಡು ನೂರು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡನೀಯವಾಗತಕ್ಕುದೆಂದು 
ಉಪಬಂಧಿಸಬಹುದು.” 


11. 431ಎ ಮತ್ತು 431ಬಿ ಹೊಸ ಪ್ರಕರಣದ ಸೇರ್ಪಡೆ.- ಮೂಲ ಅಧಿನಿಯಮದ 431ನೇ ಪ್ರಕರಣದ ತರುವಾಯ ಈ ಮುಂದಿನದನ್ನು 
ಸೇರಿಸತಕ್ಕದ್ದು, ಎಂದರೆ:- 


"431 ಎ. ಘನತ್ಯಾಜ್ಯ ನಿರ್ವಹಣೆ ಸ್ಕೀಮನ್ನು ಪಾಲಿಸಲು ವಿಫಲವಾಗುವುದಕ್ಕೆ ದಂಡಗಳು.- (1) ರಾಜ್ಯ ಸರ್ಕಾರವು ಹೊರಡಿಸಿದ ಯಾವುದೇ 
ಅಧಿಸೂಚನೆ, ನಿಗಮವು ರೂಪಿಸಿದ ಉಪವಿಧಿಗಳು, ಸ್ವಚ್ಛತೆ, ನೈರ್ಮಲ್ಯ, ಫನತ್ಕಾಜ್ಯಗಳ ನಿಭಾವಣೆ, ಸಾಗಣೆ, ಸಂಸ್ಕರಣೆ ಮತ್ತು ವಿಲೇವಾರಿಯನ್ನು 
ಖಚಿತಪಡಿಸುವ ರೀತಿಯ ಸಂಬಂಧದಲ್ಲಿ ಕಮೀಷನರನು ಅಥವಾ ಇತರ ಪ್ರಾಧಿಕಾರಿಯು ಹೊರಡಿಸಿದ ಆದೇಶ, ಸುತ್ತೋಲೆ ಅಥವಾ ಸಾರ್ವಜನಿಕ 
ಸೂಚನೆಯನ್ನು ಪಾಲಿಸುವುದು ಘನತ್ಯಾಜ್ಯವನ್ನು ಉತ್ಪಾದಿಸುವ ಪ್ರತಿಯೊಬ್ಬ ಮಾಲೀಕ ಅಥವಾ ಅಧಿಭೋಗದಾರನ ಕರ್ತವ್ಯವಾಗಿರತಕ್ಕದ್ದು. 


(2) ಯಾವೊಬ್ಬ ವ್ಯಕ್ತಿಯು, (1ನೇ ಉಪಪ್ರಕರಣದ ಉಪಬಂಧಗಳನ್ನು ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಘನ ತ್ಯಾಜ್ಯ ನಿರ್ವಹಣೆ 
ಸ್ಕೀಮನ್ನು ಪಾಲಿಸಲು ವಿಫಲನಾಗಿದ್ದರೆ ಅಥವಾ ಪಾಲಿಸಲು ಅಡ್ಡಿಯಾಗಬಹುದಾದ, ಧಕ್ಕೆಯಾಗಬಹುದಾದ ಯಾವುದೇ ಕೃತ್ಯವನ್ನು ಮಾಡಿದ್ದರೆ ಅಥವ 
ಬಿಟ್ಟಿದ್ದರೆ ಅಥವಾ ೩11ನೇ ಅನುಸೂಚಿಯ (2)ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಯಾವುದೇ ಅಪರಾಧವೆಸಗಿದ್ದರೆ, ಆ ವ್ಯಕ್ತಿಯು ಅಪರಾಧ 
ನಿರ್ಣಯವಾದ ಮೇಲೆ ೫11ನೇ ಅನುಸೂಚಿಯ (3)ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದಂಥ ಜುಲ್ಮಾನೆಯೊಂದಿಗೆ ದಂಡನೀಯನಾಗತಕ್ಕದ್ದು ಮತ್ತು 
ಅಪರಾಧವು ಮುಂದುವರೆದರೆ, ಅದರ (4)ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಅಥವಾ ಒಂದು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ 
ಜುಲ್ಮಾನೆಯೊಂದಿಗೆ ದಂಡನೀಯನಾಗತಕ್ಕದ್ದು. 


(3) ನಿಗಮವು, ಉಪವಿಧಿಯನ್ನು ರಚಿಸುವ ಮೂಲಕ, ೫11ನೇ ಅನುಸೂಚಿಯಲ್ಲಿರುವ ಯಾವುವೇ ನಮೂದುಗಳನ್ನು ಮಾರ್ಪಡಿಸಬಹುದು, 
ತಿದ್ದುಪಡಿ ಮಾಡಬಹುದು ಅಥವಾ ವ್ಯತ್ಕಾಸಗೊಳಿಸಬಹುದು. 


ವಿವರಣೆ: ಈ ಪ್ರಕರಣದ ಉದ್ದೇಶಕ್ಕಾಗಿ, 'ಘನತ್ಕಾಜ್ಯ ನಿರ್ವಹಣೆ ಸ್ಕೀಮು" ಎಂದರೆ, ಪರಿಸರ ಸಂರಕ್ಷಣಾ ಅಧಿನಿಯಮ, 1986ರ (1986ರ 
ಕೇಂದ್ರ ಅಧಿನಿಯಮ 29) ಅಡಿಯಲ್ಲಿ ಕೇಂದ್ರ ಸರ್ಕಾರವು ಹೊರಡಿಸಿದ ಪೌರಸಭಾ ಘನತ್ಯಾಜ್ಯ (ನಿರ್ವಹಣೆ ಮತ್ತು ನಿಭಾವಣೆ) ನಿಯಮಗಳು, 2000 
ಅಥವಾ ಪುರಸಭಾ ಘನತ್ಯಾಜ್ಯ ನಿರ್ವಹಣೆಗೆ ಅನ್ವಯವಾಗಬಹುದಾದಂಥ ಯಾವುದೇ ಇತರ ಉಪಬಂಧಗಳ ಅಡಿಯಲ್ಲಿ ನಮೂದಿಸಲಾದ ತನ್ನ 
ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಪುರಸಭಾ ಘನತ್ಕಾಜ್ಯವನ್ನು ಪರಿಣಾಮಕಾರಿ ನಿಭಾವಣೆ, ಸಂಗ್ರಹಣೆ, ಸಾಗಣೆಯ ಉದ್ದೇಶಕ್ಕಾಗಿ ನಿಗಮವು ಕೈಗೊಳ್ಳುವ 
ಕ್ರಮಗಳ ಸರಣಿ.” 


431ಬಿ. ಅಪರಾಧದ ರಾಜಿ.- 432ಎ ಪ್ರಕರಣದ (1 ಮತ್ತು (2)ನೇ ಉಪಪ್ರಕರಣಗಳ ಅಡಿಯಲ್ಲಿ ದಂಡನೀಯವಾದ ಯಾವುದೇ 
ಅಪರಾಧವನ್ನು ಎಸಗಿರುವ ಅಥವಾ ಎಸಗಿನಿರುವನೆಂದು ಯುಕ್ತವಾಗಿ ಸ೦ದೇಹಿಸಲ್ಪಟ್ಟ ಯಾವೊಬ್ಬ ವ್ಯಕ್ತಿಯಿಂದ, ಕಮೀಷನರು ಪ್ರಾಧಿಕೃತಗೊಳಿಸಿದ ಗ್ರೂಪ್‌- 
ಬಿ ದರ್ಜೆಗೆ ಕಡಿಮೆಯಲ್ಲದ ಯಾವೊಬ್ಬ ಅಧಿಕಾರಿಯು, ಅಪರಾಧವನ್ನು ಎಸಗಿರುವಂಥ ಅಥವಾ ಅಪರಾಧ ಎಸಗಿರುವನೆಂದು ಯುಕ್ತವಾಗಿ 
ಸಂದೇಹಿಸಲ್ಪಟ್ಟಿರುವ ಅಪರಾಧಕ್ಕೆ ರಾಜಿ ರೂಪದಲ್ಲಿ ೫11ನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದಂಥ ಮೊಬಲಗು ಅಥವಾ ನಿಯಮಿಸಬಹುದಾದಂಥ 
ಯಾವುದೇ ಹಣದ ಮೊಬಲಗನ್ನು ಸ್ವೀಕರಿಸಬಹುದು ಮತ್ತು ಪ್ರಾಧಿಕೃತಗೊಳಿಸಿದ ಅಧಿಕಾರಿಗೆ ಅಂಥ ಮೊಬಲಗನ್ನು ಸಂದಾಯ ಮಾಡಿದ ನಂತರ ಅಂಥ 
ವ್ಯಕ್ತಿಯು ಅಭಿರಕ್ಷೆಯಲ್ಲಿದ್ದರೆ ಆತನನ್ನು ಬಿಡುಗಡೆ ಮಾಡತಕ್ಕದ್ದು ಮತ್ತು ಅದೇ ಕೃತ್ಯದ ಸಂಬಂಧದಲ್ಲಿ ಅಂಥ ವ್ಯಕ್ತಿಯ ವಿರುದ್ಧ ಹೆಚ್ಚಿನ ವ್ಯವಹರಣೆಗಳನ್ನು 
ಕೈಗೊಳ್ಳತಕ್ಕದ್ದಲ್ಲ." 


ಇದನ್‌ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಆಗಸ್ಟ್‌ ೧೫, ೨೦೧೩ 


೬೩೧೭ 





ಮತ್ತು (5)ನೇ ಪ್ರಕರಣಗಳಿಗೆ ಸಂಬಂಧಪಟ್ಟ ನಮೂದುಗಳನ್ನು ಬಿಟ್ಟುಬಿಡತಕ್ಕದ್ದು. 


13. ಹೊಸ 


21711೫ನೇ ಅನುಸೂಚಿಯ ಸೇರ್ಪಡೆ.- 


ಸೇರಿಸತಕ್ಕದ್ದು. ಎಂದರೆ;- 
ಎ 


"ಅನುಸೂಚಿ- 2೭111 
(431ಎ ಪ್ರಕರಣವನ್ನು ನೋಡಿ) 


12. ೫ನೇ ಅನುಸೂಚಿಯ ತಿದ್ದುಪಡಿ.- ಮೂಲ ಅಧಿನಿಯಮದ 76ನೇ ಅನುಸೂಚಿಯಲ್ಲಿ, 2560. 256(2). 257(ಬಿ). 2631).(2.(3(4) 


ಮೂಲ ಅಧಿನಿಯಮದ 11ನೇ ಅನುಸೂಚಿಯ ತರುವಾಯ, ಈ ಮುಂದಿನದನ್ನು 





ಮಾಡಿರುವ ಅಥವಾ ಬಿಟ್ಟಿರುವ ಕೃತ್ಯ 


ಮೊದಲ ಅಪರಾಧಕ್ಕೆ ದಂಡ 


ಎರಡನೇ ಮತ್ತು ತರುವಾಯದ 
ಅಪರಾಧಕ್ಕೆ ದಂಡ 





ಕಸ ಹಾಕುವುದು, ಉಗಿಯುವುದು, ಮೂತ್ರ ವಿಸರ್ಜನೆ ಮಾಡುವುದು, 
ಬಯಲು ಪ್ರದೇಶದಲ್ಲಿ ಮಲ ವಿಸರ್ಜನೆ ಮಾಡುವುದು ಅಥವಾ ರಸ್ತೆ 
ಬಸ್‌ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬೀದಿ, ಆಟದ ಮೈದಾನ, 
ಉದ್ಯಾನವನ ಮತ್ತು ಸಾರ್ವಜನಿಕ ಉಪಯುಕ್ತತೆಯ ಇತರ 
ಆವರಣಗಳಲ್ಲಿ ಇತರ ಉಪದವಕಾರಿ ಕೃತ್ಯಗಳನ್ನು ಎಸಗುವುದು. 


100/- ರೂಪಾಯಿಗಳು 


200/- ರೂಪಾಯಿಗಳು 





02 


ಕಾಲಕಾಲಕ್ಕೆ ಸಕ್ಷಮ ಪ್ರಾಧಿಕಾರವು ಹೊರಡಿಸುವ ಅಧಿಸೂಚನೆ, 
ಉಪವಿಧಿಗಳು ಸಾರ್ವಜನಿಕ ನೋಟೀಸು ಅಥವಾ ಸುತ್ತೋಲೆಯ 
ಅನುಸಾರವಾಗಿ ತ್ಯಾಜ್ಯವನ್ನು ಹಸಿ ತ್ಯಾಜ್ಯದಿಂದ ಒಣ ತ್ಯಾಜ್ಯವನ್ನು 
ಪ್ರತ್ಯೇಕಿಸಿ ಅದನ್ನು ಪ್ರತ್ಯೇಕವಾಗಿ ತ್ಕಾಜ್ಯ ಸಂಗ್ರಹಕಾರನಿಗೆ ನೀಡುವಲ್ಲಿ 
ವಿಫಲವಾಗುವ, 

(1) ಯಾವೊಬ್ಬ ಗೃಹ ಅಧಿಭೋಗದಾರನಿಂದ 

(1) ಯಾವೊಬ್ಬ ರಾತಿ ಕಸ 

ಸಂಕೀರ್ಣದಿಂದ 


ಉತ್ಪಾದಕ ಅಥವಾ ವಾಣಿಜ್ಯ 


100/- ರೂಪಾಯಿಗಳು 
500/-ರೂಪಾಯಿಗಳು 


500/-ರೂಪಾಯಿಗಳು 
1000/-ರೂಪಾಯಿಗಳು 





03 


ರಸ್ತೆ ಬಸ್‌ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬೀದಿ, ಆಟದ ಮೈದಾನ, 
ಉದ್ಯಾನವನ ಮತ್ತು ಇತರ ಸಾರ್ವಜನಿಕ ಆವರಣಗಳಲ್ಲಿನ ಸ್ವಚ್ಛತೆ 
ಹಾಗೂ ನೈರ್ಮಲ್ಯತೆಯನ್ನು ಕಾಪಾಡಲು, ಕಮೀಷನರನು ಹೊರಡಿಸಿದ 
ಯಾವುದೇ ಕಾನೂನುಬದ್ಧ ನಿರ್ದೇಶನಗಳನ್ನು, ಪಾಲಿಸಲು 
ವಿಫಲವಾಗುವುದು 


100/- ರೂಪಾಯಿಗಳು 


200/-ರೂಪಾಯಿಗಳು 





04 


ನಿಗಮವು ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ತ್ಯಾಜ್ಯಗಳನ್ನು ನಿಭಾಯಿಸುವ 
ಮತ್ತು ಸಾಗಿಸುವ ಉದ್ದೇಶಕ್ಕಾಗಿ ಉದ್ಯಾನವನ ತ್ಯಾಜ್ಯ ಜಡತ್ಯಾಜ್ಯ 
(ಶುದ್ಧೀಕರಿಸಲಾಗದ), ನೈರ್ಮಲ್ಯ ಸಂಬಂಧಿ (ಸ್ಯಾನಿಟರಿ) ಜೈವಿಕವಾಗಿ 
ಕೊಳೆಯದಂಥ ಮತ್ತು ಜೈವಿಕ ವೈದ್ಯಕೀಯ ತ್ಯಾಜ್ಯ ಅಥವಾ 
ಯಾವುದೇ ಇತರ ವರ್ಗದ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ನಿಗಮಕ್ಕೆ 
ನೀಡಲು ವಿಫಲವಾಗುವುದು 


500/-ರೂಪಾಯಿಗಳು 


1000/-ರೂಪಾಯಿಗಳು 





05 


ಕಸ ಅಥವಾ ಹೊಲಸು ಅಥವಾ ಯಾವುದೇ ಘನ ತ್ಯಾಜ್ಯವನ್ನು 
ಅನಿಯತವಾಗಿ ರಾಶಿಗೂಡಿಸುವುದು 


100/- ರೂಪಾಯಿಗಳು 


200/- ರೂಪಾಯಿಗಳು 





06 


ಬೀದಿಗಳಲ್ಲಿ ಹೊಲಸು ಹರಿಯುವುದಕ್ಕೆ ಅವಕಾಶ ನೀಡುವುದು 


100/- ರೂಪಾಯಿಗಳು 


200/- ರೂಪಾಯಿಗಳು 





07 


ಯುಕ್ತವಲ್ಲದ ಸ್ಥಳದಲ್ಲಿ ಸತ್ತ 


ಸ್ಥಳದಲ್ಲಿ ಸತ್ತ ಪ್ರಾಣಿಗಳನ್ನು ಅಥವಾ ಹೊಲಸನ್ನು 
ಹಾಕುವುದು 


100/- ರೂಪಾಯಿಗಳು 


200/- ರೂಪಾಯಿಗಳು 








08 





ಕಟ್ಟಡದ ತ್ಯಾಜ್ಯವನ್ನು ಅನಿಯತವಾಗಿ ಗುಡ್ಡೆ ಹಾಕುವುದು 





1000/- ರೂಪಾಯಿಗಳು 





5000/- ರೂಪಾಯಿಗಳು 





ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


ರಾಜ್ಯದ ಎಲ್ಲಾ ನಗರ ಸಭೆಗಳು, ಅದರಲ್ಲೂ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ (ಬಿಬಿಎಂಪಿ) ಪ್ರದೇಶಗಳಲ್ಲಿ ಉತ್ಪಾದನೆಯಾತ್ತಿರುವ 


ಘನತ್ಕಾಜ್ಯವು ಅತೀ ಹೆಚ್ಚಾಗಿದೆ. ಈ ಘನ ತ್ಯಾಜ್ಯವನ್ನು ವೈಜ್ಞಾನಿಕ ವಿಧಾನದ ಮೂಲಕ ಮತ್ತು ಭಾರತ ಸರ್ಕಾರದ ಘನತ್ಯಾಜ್ಯಗಳ (ನಿಭಾವಣೆ ಮತ್ತು 
ನಿರ್ವಹಣೆ) ನಿಯಮಗಳು, 2000ದಲ್ಲಿ ಗೊತ್ತುಪಡಿಸಲಾದ ಮಾರ್ಗಸೂಚಿಗಳ ಅನ್ವಯ ವ್ಯವಸ್ಥಿತವಾಗಿ ವಿಲೇ ಮಾಡಬೇಕಾಗುತ್ತದೆ. 


ಇತ್ತೀಚೆಗೆ, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಪ್ರದೇಶಗಳಲ್ಲಿ ಘನತ್ಯಾಜ್ಯಗಳನ್ನು, ವೈಜ್ಞಾನಿಕವಾಗಿ ಮತ್ತು ಭಾರತ ಸರ್ಕಾರವು ರೂಪಿಸಿದ 


ನಿಯಮಗಳ ಅನುಸಾರವಾಗಿ ವಿಲೇವಾರಿ ಮಾಡಲಾಗುತ್ತಿಲ್ಲವೆಂದು ದೂರುವ ಮೂಲಕ, ಸರ್ಕಾರ ಮತ್ತು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ 
ನಿರ್ದೇಶನಗಳನ್ನು ನೀಡಬೇಕೆಂದು ಕೋರಿ, ಹಲವು ಸಾರ್ವಜನಿಕ ಹಿತಾಸಕ್ತಿ ದಾವೆ ರಿಟ್‌ ಅರ್ಜಿಗಳನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಂದೆ 


ಸಲ್ಲಿಸಲಾಗಿದೆ ಮತ್ತು ಈ ಮೊಕದ್ದಮೆಗಳನ್ನು, ಘನ ನ್ಯಾಯಾಲಯವು ಈಗಲೂ ಆಲಿಸುತ್ತಿದೆ. 


ಘನ ನ್ಯಾಯಾಲಯವು, ಒಣ ಮತ್ತು ಹಸಿ ಕಸವನ್ನು 


ಬೇರ್ಪಡಿಸಲು ವಿಫಲವಾಗಿರುವ ಕುಟುಂಬಗಳಿಗೆ ದಂಡಗಳನ್ನು ವಿಧಿಸಲು 10.09.2012ರ ರಿಟ್‌ ಅರ್ಜಿ ಸಂಖ್ಯೆ: 24739-40/2012 ರಲ್ಲಿ ನಿರ್ದೇಶನಗಳನ್ನು 


ನೀಡಿದೆ. 





೬೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಆಪ್ಟಿಕಲ್‌ ಫೈಬರ್ಸ್‌ ಕೇಬಲ್‌ಗಳನ್ನು (OFC) ಹಾಕುವುದಕ್ಕೆ ಸಂಬಂಧಿಸಿದಂತೆ ನಿಗದಿಗೊಳಿಸಿರುವ ದರಗಳಿಗೆ ಬಿಬಿಎಂಪಿ ಪರಿಷತ್ತು ಕೈಗೊಂಡ 
ತೀರ್ಮಾನವನ್ನು ಪ್ರಶ್ನಿಸಿ, ಹಲವು ಓ.ಎಫ್‌.ಸಿ. ಏಜೆನ್ಸಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ರಿಟ್‌ ಅರ್ಜಿ ಸಂಖ್ಯೆ 37882-37893/2011 ನ್ನು 
ಸಲ್ಲಿಸಿವೆ. ಘನ ಉಚ್ಚ ನ್ಯಾಯಾಲಯವು, ತನ್ನ ಆದೇಶ ದಿನಾಂಕ: 11.10.2012, ಇದರಲ್ಲಿ, ಓಎಫ್‌ಸಿ ಕೇಬಲ್‌ಗಳನ್ನು ಹಾಕುವ ಮತ್ತು ದರಗಳನ್ನು 
ನಿಗದಿಗೊಳಿಸುವ ಸಂಬಂಧದಲ್ಲಿ ನಿಯಮಗಳು ಮತ್ತು ವಿನಿಯಮಗಳನ್ನು ರೂಪಿಸಲು ನಿರ್ದೇಶನವನ್ನು ನೀಡಿದೆ. ಆದ್ದರಿಂದ ಕರ್ನಾಟಕ ಪೌರನಿಗಮಗಳ 
ಅಧಿನಿಯಮ, 1976ನ್ನು (1977ರ ಕರ್ನಾಟಕ ಅಧಿನಿಯಮ 14) ತಿದ್ದುಪಡಿ ಮಾಡುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. 

ಆದ್ದರಿಂದ ಈ ವಿಧೇಯಕ. 

ಆರ್ಥಿಕ ಜ್ಞಾಪನ ಪತ್ರ 
ಪ್ರಸಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ದಂ 


ಪ್ರತ್ಯಾಯೋಜಿತ ಶಾಸನ ರಚನಾಧಿಕಾರ ಕುರಿತು ಜ್ಞಾಪನ ಪತ್ರ 


ಖಂಡ 4: ವಿಧೇಯಕದ 4ನೇ ಖಂಡದ ಮೂಲಕ ಪ್ರತಿಯೋಜಿಸಲು ಉದ್ದೇಶಿಸಲಾದ 256ನೇ ಪ್ರಕರಣದ (2)ನೇ ಉಪಪ್ರಕರಣವು, ಯಾವುವೇ 
ಆವರಣಗಳಲ್ಲಿ ಅಧಿಭೋಗದಾರನು ಕಸ ಮತ್ತು ಹೊಲಸನ್ನು ಪ್ರತ್ಯೇಕಿಸುವ, ಕೊಡುವ ಅಥವಾ ವಿಲೇ ಮಾಡುವ ವಿಧಾನದ ಬಗ್ಗೆ 


ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 


ಖಂಡ 11: 1ನೇ ಖಂಡದ ಮೂಲಕ ಸೇರಿಸಲು ಉದ್ದೇಶಿಸಲಾಗಿರುವ 431ಬಿ ಪ್ರಕರಣವು, ರಾಜಿ ಮೊತ್ತ ಮತ್ತು ರಾಜಿಯಾಗಬೇಕಾದ ಒಟ್ಟು 
ಮೊತ್ತವನ್ನು ಸ್ವೀಕರಿಸುವ ವಿಧಾನದ ಬಗ್ಗೆ ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 


ಪ್ರಸ್ತಾವಿತ ಶಾಸನ ರಚನಾಧಿಕಾರದ ಪ್ರತ್ಯಾಯೋಜನೆಯು ವಾಡಿಕೆಯ ಸ್ಟರೂಪದ್ದಾಗಿದೆ. 


ಗೂ, 


ವಿನಯಕುಮಾರ್‌ ಸೊರಕೆ 
ನಗರಾಭಿವೃದ್ಧಿ ಸಚಿವರು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ಅನುಬಂಧ 
ಕರ್ನಾಟಕ ಪೌರನಿಗಮಗಳ ಅಧಿನಿಯಮ, 1976ರ (1977ರ ಕರ್ನಾಟಕ ಅಧಿನಿಯಮ 14) ಉದ್ದತ ಭಾಗ 
XX XX XX 
58. ನಿಗಮದ ನಿರ್ಬಂಧಕ ಪ್ರಕಾರ್ಯಗಳು.- 7೦೮೭ XX XX 


(20) ಬೀದಿಗಳು, ಸೇತುವೆಗಳು ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿನ ಅಡೆತಡೆಗಳನ್ನು ಮತ್ತು ಮುನ್‌ಚಾಚುವಿಕೆಗಳನ್ನು ತೆಗೆದುಹಾಕುವುದು; 
XX XX XX 

255. ಹೊಲಸನ್ನು ತೆಗೆದು ಹಾಕುವುದಕ್ಕಾಗಿನ ವ್ಯವಸ್ಥೆ - ೫೫೬ XX XX 

(iii) ಕಸವನ್ನು ತಾತ್ಕಾಲಿಕವಾಗಿ ಶೇಖರಿಸುವುದಕ್ಕಾಗಿ ಕಸದ ತೊಟ್ಟಿಗಳನ್ನು ಒದಗಿಸತಕ್ಕದ್ದು: 
XX XX XX 


256. ಅಧಿಭೋಗದಾರನಿಂದ ಕಸ ಮತ್ತು ಹೊಲಸಿನ ಶೇಖರಣೆಯ ಬಗ್ಗೆ ಆದೇಶಿಸಲು ಸಾರ್ವಜನಿಕ ನೋಟೀಸು.- (1) ಕಮೀಷನರನು 
ಸಾರ್ವಜನಿಕ ನೋಟೀಸಿನ ಮೂಲಕ ನೋಟೀಸಿನಲ್ಲಿ ನಿರ್ದಿಷ್ಟಪಡಿಸಿದ ನಗರದ ಯಾವುದೇ ಬೀದಿ ಅಥವಾ ವಿಭಾಗದಲ್ಲಿನ ಯಾವುದೇ ಆವರಣದಲ್ಲಿ 
ರಾಶಿಗೂಡುವ ಎಲ್ಲ ಕಸ ಮತ್ತು ಹೊಲಸನ್ನು ಅಂಥ ಆವರಣದ ಒಡೆಯ ಅಥವಾ ಅಧಿಭೋಗದಾರನು ಸಂಗಹಿಸತಕ್ಕದ್ದು ಮತ್ತು ಅಂಥ ಒಡೆಯನು ಅಥವಾ 
ಅಧಿಭೋಗದಾರನು ಒದಗಿಸಬೇಕಾದ ಮತ್ತು ಆ ಆವರಣಗಳಲ್ಲಿ ಅಥವಾ ಅದರ ಹತ್ತಿರ ಇಟ್ಟ, ಅಂಥ ನೋಟೀಸನ್ನು ಹಾಕುವಂತೆ ನಿರ್ದಿಷ್ಟಪಡಿಸಿದ ಬಗೆಯ 
ಪೆಟ್ಟಿಗೆ ಅಥವಾ ಬುಟ್ಟಿ ಅಥವಾ ಇತರ ಸಂಪುಟದಲ್ಲಿ ಶೇಖರಿಸತಕ್ಕದ್ದು ಎಂದು ನಿರ್ದೇಶಿಸಬಹುದು. 


(2) ಕಮೀಷನರನು, ಯಾವ ಬೀದಿ ಅಥವಾ ವಿಭಾಗಕ್ಕೆ ಸಂಬಂಧಿಸಿದಂತೆ (1)ನೇಯ ಉಪ-ಪ್ರಕರಣದ ಮೇರೆಗೆ ಹೊರಡಿಸಲಾದ ಯಾವುದೇ 
ನೋಟೀಸು ತತ್ಕಾಲದಲ್ಲಿ ಜಾರಿಯಲ್ಲಿಲ್ಲವೋ ಆ ಯಾವುದೇ ಬೀದಿ ಅಥವಾ ವಿಭಾಗದಲ್ಲಿ ಸೂಕ್ತ ಅಂತರಗಳಲ್ಲಿ ಮತ್ತು ಸರಿಯಾದ ಮತ್ತು ಅನುಕೂಲಕರ 
ಜಾಗದಲ್ಲಿ ಸಾರ್ವಜನಿಕ ಕಸದ ತೊಟ್ಟಿಗಳು ಅಥವಾ ಇತರ ಅನುಕೂಲಕರ ಸಂಪುಟಗಳನ್ನು ಒದಗಿಸಲಾಗುವಂತೆ ಮಾಡಬಹುದು ಮತ್ತು ಯಾವ ಆವರಣದ 
ಪ್ರವೇಶವು ಯಾವುದೇ ಅಂಥ ಸಂಪುಟದಿಂದ ಐವತ್ತು ಮೀಟರುಗಳ ಒಳಗೆ ಇದೆಯೋ ಆ ಯಾವುದೇ ಆವರಣದಲ್ಲಿ ರಾಶಿಗೂಡುವ ಎಲ್ಲ ಕಸ ಅಥವಾ 
ಹೊಲಸನ್ನು ಅಂಥ ಆವರಣದ ಒಡೆಯ ಅಥವಾ ಅಧಿಭೋಗದಾರನು ಸಂಗ್ರಹಿಸತಕ್ಕುದೆಂದು ಮತ್ತು ಅಂಥ ಸಂಪುಟದಲ್ಲಿ ಶೇಖರಿಸತಕ್ಕುದೆಂದು 
ಸಾರ್ವಜನಿಕ ನೋಟೀಸಿನ ಮೂಲಕ ನಿರ್ದೇಶಿಸಬಹುದು. 


257. ಆವರಣದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ರಾಶಿಗೂಡುವ ಕಸ ಅಥವಾ ಹೊಲಸನ್ನು ತೆಗೆದುಹಾಕುವುದು.- ಕಮೀಷನರನ ಅಭಿಪ್ರಾಯದಲ್ಲಿ 
256ನೇ ಪ್ರಕರಣದ ಮೇರೆಗೆ ಕೊಡಲಾದ ನೋಟೀಸಿನ ಮೂಲಕ ನಿಯಮಿಸಿದ ಯಾವುದೇ ವಿಧಾನಗಳಲ್ಲಿ ಶೇಖರಣೆ ಮಾಡುವುದಕ್ಕಾಗಿ ಅತಿ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೧೯ 





ಗಣನೀಯವಾದ ಪ್ರಮಾಣಗಳಲ್ಲಿ ಆ ಕಸ ಅಥವಾ ಹೊಲಸನ್ನು ರಾಶಿಗೂಡುವ ಹಾಗೆ ಯಾವುದೇ ತಯಾರಿಕೆ, ವೃತ್ತಿ ಅಥವಾ ವ್ಯವಹಾರ ಅಥವಾ 
ಯಾವುದೇ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಕ್ಕಾಗಿ ಯಾವುದೇ ಆವರಣವನ್ನು ಉಪಯೋಗಿಸುತ್ತಿರುವಾಗ ಕಮೀಷನರನು.- 


(ಎ) ಅಂಥ ಆವರಣದ ಒಡೆಯ ಅಥವಾ ಅಧಿಭೋಗದಾರನಿಗೆ ಅದರಲ್ಲಿ ರಾಶಿಗೂಡುವ ಎಲ್ಲ ಕಸ ಮತ್ತು ಹೊಲಸನ್ನು ಸಂಗ್ರಹಿಸಲು ಮತ್ತು 
255ನೇ ಪ್ರಕರಣದ ಮೇರೆಗೆ ಒದಗಿಸಿದ ಅಥವಾ ಗೊತ್ತು ಪಡಿಸಿದ ಡಿಪೋ ಅಥವಾ ಸ್ಥಳಕ್ಕೆ ನೋಟೀಸಿನಲ್ಲಿ ನಿರ್ದಿಷ್ಟಪಡಿಸಬಹುದಾದ೦ಥ ಕಾಲಗಳಲ್ಲಿ, 
ಅಂಥ ಗಾಡಿಗಳು ಅಥವಾ ಸಂಪುಟಗಳಲ್ಲಿ ಮತ್ತು ಅಂಥ ಮಾರ್ಗಗಳ ಮೂಲಕ ಅದನ್ನು ಸಾಗಿಸಲು ನೋಟೀಸಿನ ಮೂಲಕ ಅಗತ್ಯಪಡಿಸಬಹುದು; ಅಥವಾ 


(ಬಿ) ಅಂಥ ಒಡೆಯ ಅಥವಾ ಅಧಿಭೋಗದಾರನಿಗೆ ಅವನ ಉದ್ದೇಶದ ಬಗೆಗಿನ ನೋಟೀಸನು ಕೊಟ್ಟ ತರುವಾಯ ಅಂಥ ಆವರಣದಲ್ಲಿ 
ರಾಶಿಗೂಡಿದ ಎಲ್ಲ ಕಸ ಮತ್ತು ಹೊಲಸನ್ನು ತೆಗೆದುಹಾಕುವುದಕ್ಕಾಗಿ ಸದರಿ ಒಡೆಯ ಅಥವಾ ಅಧಿಭೋಗದಾರನಿಗೆ (ಕ) ಖಂಡದ ಮೇರೆಗೆ ಕೊಟ್ಟ 
ನೋಟೀಸಿನಲ್ಲಿ ಸ್ಥಾಯೀ ಸಮಿತಿಯ ಮಂಜೂರಾತಿಯೊಂದಿಗೆ ನಿರ್ದಿಷ್ಟಪಡಿಸಬಹುದಾದ ನಿಯತಕಾಲಿಕ ಫೀಜನ್ನು ವಿಧಿಸಬಹುದು. 


258. ಪ್ರತಿನಿತ್ಯ ಬೀದಿಗಳನ್ನು ಸ್ಪಚ್ಛಪಡಿಸಲು ಮತ್ತು ಕಸ ಮತ್ತು ಹೊಲಸನ್ನು ತೆಗೆದುಹಾಕುವುದಕ್ಕಾಗಿ ವ್ಯವಸ್ಥೆ - ಕಮೀಷನರನು.- 


XX XX XX 
(ಬಿ) (1) ಎಲ್ಲಾ ಸಂಪುಟಗಳ ಮತ್ತು ಡಿಪೋಗಳ ಒಳಗಿರುವ ವಸ್ತು ಮತ್ತು 255ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ 
ವಸ್ತುಗಳ ತಾತ್ಕಾಲಿಕ ಶೇಖರಣೆಗಾಗಿ ಆ ಪ್ರಕರಣದ ಮೇರೆಗೆ ಅವನು ಒದಗಿಸಿದ ಅಥವಾ ಗೊತ್ತುಪಡಿಸಿದ ಎಲ್ಲ 
ಸ್ಥಳಗಳಲ್ಲಿ ರಾಶಿಗೊ೦ಡವುಗಳನ್ನು; ಮತ್ತು 


(11) 256ನೇ ಪ್ರಕರಣದ ಮೇರೆಗೆ ಕೊಟ್ಟ ಯಾವುದೇ ನೋಟೀಸಿನ ಅನುಸರಣೆಯಲ್ಲಿ ಆವರಣದ ಒಡೆಯ ಅಥವಾ 
ಅಧಿಭೋಗದಾರನು ಶೇಖರಣೆ ಮಾಡಿದ ಎಲ್ಲ ವಸ್ತುಗಳನ್ನು ತೆಗೆದುಹಾಕುವುದಕ್ಕಾಗಿ, 


XX XX XX 
262. ಮಲವನ್ನು ತಲೆಹೊರೆಯಾಗಿ ಹೊತ್ತುಕೊಂಡು ಹೋಗುವುದಕ್ಕಾಗಿ ವ್ಯಕ್ತಿಗಳನ್ನು ನಿಯೋಜಿಸಿಕೊಳ್ಳುವ ಪದ್ಧತಿಯ ನಿಷೇಧ.- XXXX XX 


(2) (ನೇ ಉಪಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವನೇ ವ್ಯಕ್ತಿಯು ಇಪ್ಪತ್ತೈದು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದಂಥ 
ಮೊದಲ ಅಪರಾಧ ನಿರ್ಣಯದ ದಿನಾಂಕದ ತರುವಾಯ ಅಂಥ ಅಪರಾಧವನ್ನು ಮುಂದುವರಿಸಿದಂಥ ಅಂಥ ಪ್ರತಿಯೊಂದು ದಿನಕ್ಕೆ ಐದು 
ರೂಪಾಯಿಗಳಿಗೆ ವಿಸ್ತರಿಸಬಹುದಾದಂಥ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು ಮತ್ತು (0ನೇ ಉಪ-ಪ್ರಕರಣದ ಉಪಬಂಧಗಳ ಉಲ್ಲಂಘನೆಯ 
ಅಪರಾಧಕ್ಕಾಗಿ ಐದನೆಯ ಬಾರಿಗೆ ಯಾವನೇ ವ್ಯಕ್ತಿಯು ಅಪರಾಧಿಯೆಂದು ನಿರ್ಣೀತನಾದರೆ, ಅವನು ಮೂರು ತಿಂಗಳುಗಳವರೆಗೆ ವಿಸ್ತರಿಸಬಹುದಾದಂಥ 
ಅವಧಿಯ ಕಾರಾವಾಸದಿಂದ ಅಥವಾ ಮೂರುನೂರು ರೂಪಾಯಿಗಳಿಗೆ ವಿಸ್ತರಿಸಬಹುದಾದಂಥ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ 
ದಂಡಿತನಾಗತಕ್ಕದ್ದು. 


XX XX XX 
421. ಸರ್ಕಾರದ ನಿಯಮ ರಚನಾಧಿಕಾರ- 2೦೮೭ XX XX 


(5) ಯಾವುದೇ ನಿಯಮವನ್ನು ರಚಿಸುವಲ್ಲಿ ಸರ್ಕಾರವು, ಅದರ ಉಲ್ಲಂಘನೆಗೆ ಒಂದು ನೂರು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ 
ಜುಲ್ಮಾನೆಯಿಂದ ದಂಡನೀಯವಾಗತಕ್ಕುದೆಂದು ಉಪಬಂಧಿಸಬಹುದು. 


423. ಉಪವಿಧಿಗಳ ರಚನಾಧಿಕಾರ.- XX XX XX 
(7) (ಎ) ಬೀದಿಗಳನ್ನು ರೂಪಿಸುವುದಕ್ಕಾಗಿ, ಬೀದಿಯನ್ನು ರೂಪಿಸಲು ಅನುಮತಿಗಾಗಿನ ಅರ್ಜಿಗಳೊಂದಿಗೆ ಒಪ್ಪಿಸಬೇಕಾಗಿ ಮಾಹಿತಿ ಮತ್ತು 
ನಕ್ಷೆಗಳನ್ನು ನಿರ್ಧರಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ಬೀದಿಗಳ ಮಟ್ಟ ಮತ್ತು ಅಗಲವನ್ನು ಮತ್ತು ಅದರ ಮೇಲೆ ಲಗತ್ತಿಸಿರುವ ಕಟ್ಟಡಗಳ ಎತ್ತರವನ್ನು 
ನಿಯಂತ್ರಿಸುವುದಕ್ಕಾಗಿ; 
(ಬಿ) ಸಾರ್ವಜನಿಕ ಬೀದಿಗಳ ಉಪಯೋಗವನ್ನು ಮತ್ತು ಅವುಗಳನ್ನು ಅಥವಾ ಅದರ ಭಾಗಗಳನ್ನು ಮುಚ್ಚುವುದನ್ನು ನಿಯಂತ್ರಿಸುವುದಕ್ಕಾಗಿ; 
XX XX XX 
(29) ಸಾಮಾನ್ಯವಾಗಿ, ಸ್ವಚ್ಚತೆ, ಸುರಕ್ಷೆ ಮತ್ತು ಸುವ್ಯವಸ್ಥೆ ಹಾಗೂ ಒಳ್ಳೆಯ ಆಡಳಿತವನ್ನು ಮತ್ತು ನಗರದ ಒಳಿತನ್ನು 
ಸುವ್ಯವಸ್ಥಿತಗೊಳಿಸುವುದಕ್ಕಾಗಿ ಹಾಗೂ ಅಧಿನಿಯಮದ ಎಲ್ಲಾ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ; 
- ಉಪವಿಧಿಗಳನ್ನು ರಚಿಸಬಹುದು. 
XX XX XX 
424. ಕೆಲವು ಉಪವಿಧಿಗಳಿಗೆ ಪೂರ್ವಾನ್ವಯ ಪರಿಣಾಮವನ್ನು ಕೊಡಲು ಅಧಿಕಾರ ಮತ್ತು ಉಲ್ಲಂಘನೆಗಾಗಿ ದಂಡನೆಗಳು.- (1) ಕಟ್ಟಡಗಳಿಗೆ ಮತ್ತು 
ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಶೌಚಗೃಹ, ಭೂ-ಶೌಚಗೃಹಗಳು ಕಕ್ಕಸುಗಳು, ಬೂದಿಗುಂಡಿಗಳು ಮತ್ತು ರೊಚ್ಚುಗುಂಡಿಗಳ ಚರಂಡಿ ವ್ಯವಸ್ಥೆ ಮಟ್ಟಕ್ಕೆ ನೀರು 
ಸರಬರಾಜು ಮಾಡುವುದರ ಬಗ್ಗೆ ಮತ್ತು ನೀರು ಹರಿಸಿ ತೊಳೆಯುವುದಕ್ಕಾಗಿ ಶೌಚಗೃಹಗಳಿಗೆ ಸಾಕಷ್ಟು ನೀರು ಸರಬರಾಜು ಇಟ್ಟುಕೊಂಡು ಬರುವುದಕ್ಕೆ 


ಸಂಬಂಧಿಸಿದಂತೆ ಈ ಅಧಿನಿಯಮದ ಮೇರೆಗೆ ಉಪವಿಧಿಗಳನ್ನು ರಚಿಸುವುದಕ್ಕೆ ಮುಂಚೆ, ನಿರ್ಮಿಸಿದ ಕಟ್ಟಡಗಳಿಗೆ, ಪರಿಣಾಮಕಾರಿ ಆಗುವಂತೆ, 
ಉಪವಿಧಿಗಳನ್ನು ರಚಿಸಬಹುದು. 


೬೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(2) 423ನೇ ಪ್ರಕರಣ ಮತ್ತು ಈ ಪ್ರಕರಣದ ಮೇರೆಗೆ ಯಾವುದೇ ಉಪವಿಧಿಯನ್ನು ರಚಿಸುವಾಗ, ನಿಗಮವು, ಅದರ ಉಲ್ಲಂಘನೆಯು.- 


(ಎ) ಐವತ್ತು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿ೦ದ ಮತ್ತು ಮುಂದುವರಿಯುತ್ತಿರುವ ಉಲ್ಲಂಘನೆ ಸಂದರ್ಭದಲ್ಲಿ, 
ಮೊದಲನೆಯ ಉಲ್ಲಂಘನೆಗಾಗಿ ಅಪರಾಧ ನಿರ್ಣಯವಾದ ತರುವಾಯ ಉಲ್ಲಂಘನೆ ಮುಂದುವರೆಯುವ ಅವಧಿಯಲ್ಲಿ ಪ್ರತಿ ದಿನಕ್ಕೆ ಹದಿನೈದು 
ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ; ಅಥವಾ 


(ಬಿ) ಅಂಥ ಉಲ್ಲಂಘನೆಯನ್ನು ಮುಂದುವರಿಸದಿರಲು ಕಮೀಷನರನಿಂದ ನೋಟೀಸನ್ನು ಸ್ವೀಕರಿಸಿದ ತರುವಾಯ ಉಲ್ಲಂಘನೆಯು 
ಮುಂದುವರಿಯುವ ಅವಧಿಯಲ್ಲಿ ಪ್ರತಿ ದಿನಕ್ಕೆ ಹತ್ತು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡನೀಯವಾಗತಕ್ಕುದೆಂದು 
ಉಪಬಂಧಿಸಬಹುದು. 

XX XX XX 
ಅನುಸೂಚಿ - ೫॥ 
ಸಾಮಾನ್ಯ ದಂಡಗಳು 
(431ನೇ ಪ್ರಕರಣವನ್ನು ನೋಡಿ) 


















































ಪ್ರಕರಣ ಅಥವಾ ಉಪ-ಪ್ರಕರಣ 
ವಿಷಯ ವಿಧಿಸಬಹುದಾದ ಜುಲ್ಲಾ 
ನಿಯಮ ಅಥವಾ ಖಂಡ ೫ ಇ ನೆ 
XX XX XX 
256 (1) ನಿರ್ದೇಶನದಂತೆ ಕಸ ಮತ್ತು ಹೊಲಸನ್ನು ಸಂಗ್ರಹಿಸಲು ಮತ್ತು | ಹತ್ತು ರೂಪಾಯಿಗಳು 
ಅವುಗಳನ್ನು ಸಾರ್ವಜನಿಕ ಸಂಪುಟದಲ್ಲಿ ಶೇಖರಿಸುವುದನ್ನು ಪಾಲಿಸಲು 
ತಪ್ಪುವುದು 
256 (2) ನಿರ್ದೇಶನದಂತೆ ಅಧಿಭೋಗದಾರನು ಕಸ ಮತ್ತು ಹೊಲಸನ್ನು | ಹತ್ತು ರೂಪಾಯಿಗಳು 
ಸಂಗ್ರಹಿಸಲು ಮತ್ತು ಆವರಣದಲ್ಲಿ ಅಥವಾ ಸಮೀಪದಲ್ಲಿ ತನ್ನದೇ ಆದ 
ಪೆಟ್ಟಿಗೆ ಅಥವಾ ಬುಟ್ಟಿ ಅಥವಾ ಇತರ ಸಂಪುಟದಲ್ಲಿ ಅವುಗಳನ್ನು 
ಶೇಖರಿಸುವುದನ್ನು ಪಾಲಿಸಲು ತಪ್ಪುವುದು 
257 (ಬಿ) ವ್ಯಾಪಾರ ಆವರಣಗಳಲ್ಲಿ ರಾಶಿಗೂಡುವ ಕಸ ಮತ್ತು ಹೊಲಸನ್ನು | ಹತ್ತು ರೂಪಾಯಿಗಳು 
ಸಂಗ್ರಹಿಸಲು ಮತ್ತು ಸ್ಥಳಾಂತರಿಸುವ ಬಗೆಗಿನ ನಿರ್ದೇಶನವನ್ನು 
ಪಾಲಿಸಲು ತಪ್ಪುವುದು 
263 (1) ಇಪ್ಪತ್ತನಾಲ್ಕು ಗಂಟೆಗಳಿಗೂ ಮೀರಿ ಆವರಣದಲ್ಲಿ ಅಥವಾ ಹೊಲಸನ್ನು | ಇಪ್ಪತ್ತು ರೂಪಾಯಿಗಳು 
ರಾಶಿಗೂಡಲು ಅವಕಾಶ ಮಾಡಿಕೊಡುವುದು 
(2) ಕಸ ಅಥವಾ ಹೊಲಸನ್ನು ಅಕ್ರಮವಾಗಿ ಶೇಖರಿಸುವುದು ಹತ್ತು ರೂಪಾಯಿಗಳು 
(3) ಪ್ರಾಣಿಗಳ ಶವಗಳು, ಕಸ ಅಥವಾ ಹೊಲಸನ್ನು ಸೂಕ್ತವಲ್ಲದ ಸ್ಥಳಗಳಲ್ಲಿ ಇಪ್ಪತ್ತು ರೂಪಾಯಿಗಳು 
ಶೇಖರಿಸುವುದು 
(4) ಕಸ ಅಥವಾ ಹೊಲಸನ್ನು ಇಪ್ಪತ್ತನಾಲ್ಕು ಗಂಟೆಗಳಿಗೂ ಮೀರಿ | ಹತ್ತು ರೂಪಾಯಿಗಳು 
ಇಡುವುದು, ಇತ್ಯಾದಿ 
(5) ರಸ್ತೆಗಳಲ್ಲಿ ಹೊಲಸು ಹರಿಯಲು ಅವಕಾಶ ಮಾಡಿಕೊಡುವುದು ಇಪ್ಪತ್ತು ರೂಪಾಯಿಗಳು 
XX XX XX 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 
FIRST SESSION ADJOURNED MEETING 


THE KARNATAKA MUNICIPAL CORPORATIONS (AMENDMENT) BILL, 2013 
(L.A. BILL No. 04 of 2013) 


A Bill further to amend the Karnataka Municipal Corporations Act, 1976. 


Whereas it is expedient further to amend the Karnataka Municipal Corporations Act, 1976 (Karnataka Act 14 of 
1977), for the purposes hereinafter appearing; 


Be it enacted by the Karnataka State Legislature in the sixty-fourth year of the Republic of India as follows, 
namely:- 

1. Short title and commencement.- (1) This Act may be called the Karnataka Municipal Corporations 
(Amendment) Act, 2013. 


(2) It shall come into force at once. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೨೧ 





2. Amendment of section 58.- In the Karnataka Municipal Corporations Act, 1976 (Karnataka Act 14 of 1977) 
(hereinafter referred to as the principal Act), in section 58, after sub-section (20), the following shall be inserted, namely:- 


"(20-A) removal of unauthorized cable including Optical Fibre Cables laid under, over, along, the across, in or 
upon any streets or property vested in the corporation" 


3. Amendment of section 255.- In section 255 of the Principal Act, in sub-section (1), after clause (1), the 
following shall be inserted, namely:- 


"(ii-a) make necessary arrangement for collection of solid waste from owners or occupiers as the case may be;" 


4. Substitution of section 256.- For section 256 of the principal Act, the following shall be substituted, 
namely:- 


"256. Public notice ordering deposit of rubbish and filth by occupier.- (1) The Commissioner may, by public 
notice, direct that all rubbish and filth accumulating in any premises in any street or quarter of the city specified in the 
notice shall be collected by the owner or occupier of such premises, and after segregating it, hand it over to the concerned 
collector of solid waste or dispose it in such manner as may be specified in the notification, different manner may be 
specified in respect of different kind of solid wastes. 


(2) The Commissioner may cause solid wastes are collected and disposed at suitable intervals and in proper and 
convenient situation in respect of which no notice issued under sub-section (1) is for the time being in force, and may by 
public notice direct that all rubbish and filth accumulating in any premises, are segregated and handed over or disposed 
off in accordance with such rules or bye-law as may be made in this regard." 


5. Substitution of section 257.- For section 257 of the principal Act, the following shall be substituted, 
namely:- 


"257. Removal of rubbish and filth accumulating in large quantities on premises.- When any premises are 
used for carrying on any manufacture, trade or business or in any way so that rubbish or filth or any solid waste is 
accumulated in quantities which are, in the opinion of the Commissioner, too considerable to be segregated and deposited 
or handed over to concerned in any of the methods specified, by a notice issued under section 256, the Commissioner 
may,- 

(a) by notice require the owner or occupier of such premises to collect all rubbish and filth or any solid waste 
after segregation accumulating thereon, and to remove the same at such times, in such carts or receptacles, and by such 
routes as may be specified in the notice to a depot or place provided or appointed under section 255; or 


(b) after giving such owner or occupier notice of his intention, cause all rubbish and filth or solid waste 
accumulated in such premises to be segregated and removed and charge the said owner or occupier for such removal 
such periodical fee as may, with the sanction of the standing committee, be specified in the notice issued under clause (a)." 

6. Amendment of section 258.- In section 258 of the principal Act, in clause (b), in sub-clause (ii), after the 
words "all things", the words "collected or” shall be inserted. 

7. Amendment of section 262.- In section 262 of the principal Act, for sub-section (2), the following shall be 
substituted, namely:- 

"(2) Any person who contravenes the provisions of sub-section (1) shall be punished with fine which may extend 
to five hundred rupees and with further fine which may extend to fifty rupees for every day on which such offence is 
continued, after the date of the first conviction and if any person is convicted for the fifth time of an offence for the 
contravention of the provisions of sub-section (1) he shall be punished with imprisonment for a term which may extend to 
three months or with fine which may extend to one thousand rupees, or with both." 

8. Amendment of section 421.- In section 421 of the principal Act, in sub-section (5), for the words “one 
hundred rupees", the words "one thousand rupees" shall be substituted. 


9. Amendment of section 423.- In section 423 of the principal Act,- 
(a) In sub-section (7), after clause (b), the following shall be inserted, namely:- 


"(bb) for the regulation of the laying of any cable including Optical Fibre Cables and imposing the conditions 
thereof and levying of such fees or annual track rent on the cable including Optical Fibre Cables so laid " 


(b) after sub-section (29), the following shall be inserted, namely:- 


"(30) manner of segregation and disposal of solid waste including bulk generation of solid waste and bio-medical 
solid waste and penalty for contravention of the same." 
10. Substitution of section 424.- For section 424 of the principal Act, the following shall be substituted, 


namely:- 


೬೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





"424. Power to give retrospective effect to certain bye-laws and penalties for breaches of bye-laws.- (1) Bye- 
laws with regard to the drainage of, and supply of water to, buildings and water-closets, earth closets, privies, ash-pits, 
solid waste management and cess-pools in connection with buildings and the keeping of water-closets supplied with 
sufficient water for flushing may be made so as to affect buildings erected before the making of bye-laws under this Act. 


(2) In making any bye-law under sections 423 and this section the corporation may provide that a breach thereof 
shall be punishable.- 


(a) with fine which may extend to one thousand rupees, and in case of a continuing breach, with fine which may 
extend to three hundred rupees for every day during which the breach continues after conviction for the first breach, or 


(b) with fine which may extend to two hundred rupees for every day during which the breach continues after 
receipt of notice from the Commissioner to discontinue such breach.” 


11. Insertion of new section 431-A and 431B.- After section 431 of the principal Act, the following shall be 
inserted, namely:- 


"431-A. Penalties for failure to comply with the Solid Waste Management Scheme.- (1) It shall be the duty 
of every owner or occupier generating of solid waste to comply with any notification issued by the State Government, Bye- 
laws framed by the Corporation, Order, Circular or Public notice issued by the Commissioner or other authority regarding 
the manner of ensuring cleanliness, sanitation, handling, Transport, processing and disposal of Solid Wastes. 


(2) Whoever commits any act of commission or omission which is likely to obstruct, impair or fails to comply with 
the provisions of sub-section (1) or the Solid Waste Management Scheme for the time being in force or commits any offence 
specified in column (2) of Schedule 20111 shall on conviction be punished with fine as specified column (3) of the schedule 
XII and on continued offence with fine as specified in column (4) thereof or which may extend to rupees one thousand. 


(3) The Corporation may by making bye-law alter, amend or vary any of the entries in Schedule 211. 


Explanation:- For the purpose of this section "Solid Waste Management Scheme” means a series of measures 
taken by the Corporation for the purpose of effective handling, collection, transport, processing and disposal of Municipal 
Solid Wastes for discharge of its obligations enumerated under the Municipal Solid Wastes (Management and Handling) 
Rules, 2000 issued by the Central Government under the Environment Protection Act, 1986 (Central Act 29 of 1986) or 
any other provisions of law as may be applicable for management of Municipal Solid Wastes. 


431-B. Compounding of offence.- Any officer authorized by the Commissioner not below the rank of Group-B 
officer may accept, in the prescribed manner, from any person who has committed or it reasonably suspected of having 
committed an offence punishable under sub-section (1) and (2) of section 432-A, such sum of money specified in Schedule 
XII or any sum of money as may be prescribed, by way of composition of the offence which such person has committed or 
is reasonably suspected of having committed and on the payment of such sum of money to the authorized officer such 
person, if in custody, shall be set at liberty and no further proceedings shall be taken against such person with reference 
to the same act." 


12. Amendment of Schedule XI.- In Schedule XI to the principal Act, entries pertaining to sections 256(1), 
256(2), 257(b), 263 (1), (2), (3), (4) and (5) shall be omitted. 


13. Insertion of new Schedule XIII.- After Schedule XII of the principal Act, the following shall be inserted, 








namely:- 
"Schedule-XIII 
(see section 431 -A) 
Penalty for th 

51. ಗ ಟ್‌ Penalty for the op Cha 

Act of Commission or Omission second and 
No. first offence 

subsequent offence 

01 Littering, spitting, urinating, open defecating or committing Rs. 100/- Rs. 200/- 


other acts of nuisance on Road, Bus Station, Railway Station, 
Street, Playground, Park and other Premises of Public Utility. 





02 Failure to segregate Dry Waste from Wet Waste and hand over 
the same separately to collector of waste in accordance with the 
Notification, Bye-laws, Public Notice or circular issued by the 
competent authority from time to time. 


ij by any domestic occupie 
Ws byeny ಟ್‌ Rs. 100/- Rs. 500/- 


ij by any bulk Generator or commercial comple 
ಯು eb s pe Rs. 500/- Rs. 1000/- 




















ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೨೩ 
































Penalty for the 
51. ಚ್‌ ಜ್‌ Penalty for the 
Act of Commission or Omission second and 
No. first offence 
subsequent offence 

03 Failure to comply with any lawful directions issued by the Rs. 100/- Rs. 200/- 

Commissioner to ensure cleanliness and hygiene of Road, Bus 

Station, Railway Station, Street, Playground, Park and other 

Premises of Public utility. 
04 Failure to segregate and hand over garden waste, inert waste, Rs. 500/- Rs. 1000/- 

sanitary, non-Bio degradable and Bio-medical waste or any 

other category Waste separately to the Corporation for the 

purpose of handling and transportation of the Wastes in the 

manner specified by the Corporation. 
05 Irregular deposit of rubbish or filth or any solid waste Rs.100/- Rs.200/- 
06 Allowing filth to flow in streets Rs.100/- Rs.200/- 
07 Depositing carcasses of animals or filth in improper place Rs.100/- Rs.200/- 
08 Dumping of building waste irregularly Rs.1000/- Rs.5000/- 











STATEMENT OF OBJECTS AND REASONS 


The solid wastes generated by All the City Corporations of the State specially in Bruhat Bangalore Mahanagara 


Palike (BBMP) is vey high. These solid wastes has to be disposed systematically through scientific manner and as per the 


guidelines prescribed in Solid Wastes (Handling & Management) Rules, 2000 by the Government of India. 


Recently, several Public Interest Litigation Writ Petitions have been filed before the High Court of Karnataka 


complaining that the solid wastes generated in B.B.M.P. areas not disposed scientifically and as per the rules made by the 


Government of India and praying to issue directions to Government and B.B.M.P. and these cases are being heard by the 
Hon'ble Court even now. The directions given by the Hon'ble Court in W.P.No. 24739-40/2012 on 10.09.2012 for 


imposition of fines of house holds which are failing to segregate into dry and wet garbage. 


Questioning the decision taken by the B.B.M.P Council for fixing rates for laying Optical Fibers Cables (OFC), 


several ೦.೫.೮ agencies have filed W.P.No. 37882-37893/2011 before the High Court of Karnataka. The Hon'ble High Court 
in its order dated 11.10.2012 has directed to frame Rules and Regulations with regard to laying of O.F.C. Cables and 


fixing of rates. Therefore, it is considered necessary to amend the Karnataka Municipal Corporations Act, 1976. 
(Karnataka Act 14 of 1977) 


Hence the Bill 


FINANCIAL MEMORANDUM 


There is no extra expenditure involved in the proposed Legislative Measure. 


MEMORANDUM REGARDING DELEGATED LEGISLATION 


Clause 4.- Section 256 as sought to be substituted by clause 4 of the Bill, sub-section (2), empowers the State 


Government to make rules regarding the manner of segregation, handing over or disposal of rubbish 


and filth by occupier in any premises. 


Clause 11.- Section 431-B as sought to be inserted by clause 11, empowers the State Government to make rules 


regarding the manner of accepting the compounded amount and the sum of money to be 


compounded. 


The proposed delegation of legislative power is normal in character. 


VINAYKUMAR SORAKE 
Minister for Urban Development 


P. OMPRAKASHA 
Secretary 
Karnataka Legislative Assembly 





೬೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ANNEXURE 


EXTRACT FROM THE KARNATAKA MUNICIPAL CORPORATIONS ACT, 1976. (KARNATAKA ACT 14 OF 1977) 


58. Obligatory functions of the Corporations.- XX XX XX 

(20) the removal of obstructions and projections in or upon streets, bridges and other public places; 
XX XX XX 

255. Provision for removal of filth.- XX XX XX 

(iii) provide dust-bins for the temporary deposit of rubbish; 
XX XX XX 


256. Public notice ordering deposit of rubbish and filth by occupier.- (1) The Commissioner may, by public 
notice, direct that all rubbish and filth accumulating in any premises in any street or quarter of the city specified in the 
notice shall be collected by the owner or occupier of such premises, and deposited in a box or basket or other receptacle of 


the kind specified in such notice to be provided by such owner or occupier and kept at or near the premises. 


(2) The Commissioner may cause public dustbins or other convenient receptacles to be provided at suitable 
intervals and in proper and convenient situation in any street or quarter in respect of which no notice issued under sub- 
section (1) is for the time being in force, and may by public notice direct that all rubbish and filth accumulating in any 
premises, the entrance to which is situated within fifty metres of any such receptacle shall be collected by the owner or 


occupier of such premises and deposited in such receptacle. 


257. Removal of rubbish and filth accumulating in large quantities on premises.- When any premises are 
used for carrying on any manufacture, trade or business or in any way so that rubbish or filth is accumulated in 
quantities which are, in the opinion of the Commissioner, too considerable to be deposited in any of the methods 


prescribed, by a notice issued under section 256, the Commissioner may,- 


(a) by notice require the owner or occupier of such premises to collect all rubbish and filth accumulating thereon, 
and to remove the same at such times, in such carts or receptacles, and by such routes as may be specified in the notice 


to a depot or place provided or appointed under section 255; or 


(b) after giving such owner or occupier notice of his intention, cause all rubbish and filth accumulated in such 
premises to be removed, and charge the said owner or occupier for such removal such periodical fee as may, with the 


sanction of the standing committee, be specified in the notice issued under clause (a). 

258. Provision for daily cleaning of streets and removal of rubbish and filth.- XX 

XX XX 

(b) for the removal of,- 

(1) the contents of all receptacles and depots and the accumulations at all places provided or appointed by him 
under section 255 for the temporary deposit of any of the things specified therein, and 

(10 all things deposited by owners or occupiers of premises in pursuance of any notice issued under section 256. 

XX XX XX 
262. Prohibition of the practice of employing persons for carrying night soil as head-load.- XX 
XX XX 


(2) Any person who contravenes the provisions of sub-section (1) shall be punished with fine which may extend to 
twenty-five rupees and with further fine which may extend to five rupees for every day on which such offence is continued, 
after the date of the first conviction and if any person is convicted for the fifth time of an offence for the contravention of 
the provisions of sub-section (1) he shall be punished with imprisonment for a term which may extend to three months or 


with fine which may extend to three hundred rupees, or with both. 
XX XX XX 
421. Power of Government to make rules.- XX XX 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೨೫ 





(5) In making any rule, the Government may provide that a breach thereof shall be punishable with fine which 


may extend to one hundred rupees. 


423. Power to make bye-laws.- XX XX XX 


( 7) (ಖಿ for the laying out of streets, for determining the information and plans to be submitted with applications for 
permission to layout street; and for regulating the level and width of public streets and the height of buildings abutting 


thereon: 
(b) for the regulation of the use of public streets, and the closing thereof or part thereof; 
XX XX XX 


(29) in general, for securing cleanliness, safety and order and the good governance and well being of the city and 


for carrying out all the purposes of this Act. 


424. Power to give retrospective effect to certain bye-laws and penalties for breaches of bye-laws.- (1) Bye- 
laws with regard to the drainage of, and supply of water to, buildings and water-closets, earth closets, privies, ash-pits and 
cess-pools in connection with buildings and the keeping of water-closets supplied with sufficient water for flushing may be 


made so as to affect buildings erected before the making of bye-laws under this Act. 


(2) In making any bye-law under sections 423 and this section the corporation may provide that a breach thereof 
shall be punishable.- (a) with fine which may extend to fifty rupees, and in case of a continuing breach, with fine which 
may extend to fifteen rupees for every day during which the breach continues after conviction for the first breach, or (b) 
with fine which may extend to ten rupees for every day during which the breach continues after receipt of notice from the 


Commissioner to discontinue such breach. 


XX XX XX 


SCHEDULE - XI 
ORDINARY PENALTIES 
(See section 431) 




















more than twenty- four hours 


Section or Sub-Section or Subject Fine which may be 
rule Clause imposed 
XX XX XX 

256 (1) Failure to comply with direction to collect rubbish and Ten rupees 
filth and deposit them in public receptacle 

256 (2) Failure of occupier to comply with direction to collect Ten rupees 
rubbish and filth and deposit them in a box or basket or 
other receptable of his own at or near premises 

257 (b) Failure to comply with direction to Ten rupees collect Ten rupees 
and remove rubbish and filth accumulating on business 
premises. 

263 (1) Allowing rubbish or filth to accumulate on premises for Twenty rupees 





(2) 


regular deposit of rubbish or filth 


Ten rupees 




















(3) Depositing carcasses of animals or filth in improper Twenty rupees 
places 

(4) Keeping rubbish or filth for more than twenty-four Ten rupees 
hours, etc. 

(5) Allowing filth to flow in streets Twenty rupees 








XX XX 





೬೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖಬೆಂಗಜೂರು, ಗುರುವಾರ, ಜುಲೈ ೨ಕ, ೨೦೧೩ (ಶ್ರಾವಣ ೩, ಶಕ ವರ್ಷ ೧೯೩೫) ನಂ.೯೭೫ 
Part -IV-A Bangalore, Thursday, July 25, 2013 (Shravana 3, Shaka Varsha 1935) No. 975 
KARNATAKA LEGISLATIVE ASSEMBLY SECRETARIAT 


NOTIFICATION 
No. KLA/LGA/09/LA BILL/2013, Bangalore, Dated: 25th July 2013 


The following Bill was introduced in Legislative Assembly on 25-7-2013. 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಡನೆ€ ವಿಧಾನ ಸಭೆ 
ಮೊದಲನೇ ಅಧಿವೇಶನ ಮುಂದುವರೆದ ಉಪವೇಂಶನ 
ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯಕ, 2013 


(2013ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ - 09) 


ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 1994ನ್ನು ತಿದ್ದುಪಡಿ ಮಾಡುವುದಕ್ಕಾಗಿ ಒಂದು ವಿಧೇಯಕ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 1994ನ್ನು (1994ರ ಕರ್ನಾಟಕ 
ಅಧಿನಿಯಮ 35) ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ, 
ಎಂದರೆ:- 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2013 ಎಂದು 


ನತ) 


(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 


2. 45ನೇ ಪ್ರಕರಣವನ್ನು ಬಿಟ್ಟುಬಿಡುವುದು.- ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 1994ರ (1994ರ ಕರ್ನಾಟಕ ಅಧಿನಿಯಮ 
35) 45ನೇ ಪ್ರಕರಣವನ್ನು ಬಿಟ್ಟುಬಿಡತಕ್ಕದ್ದು. 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


ಭಾರತ ಸಂವಿಧಾನದ 243ಜೆಡ್‌ ಇ ಅನುಚ್ಛೇದದ ಅಡಿಯಲ್ಲಿ ಮಹಾನಗರ ಯೋಜನಾ ಸಮಿತಿಯನ್ನು ರಚಿಸುವುದು ಅವಶ್ಯಕವಾಗಿದೆ. 
ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 1994ರಲ್ಲಿ (1994ರ ಕರ್ನಾಟಕ ಅಧಿನಿಯಮ 35) ಸದರಿ ಸಮಿತಿಯು ರಚನೆಯಾಗಿದ್ದು, 
ಮಹಾನಗರ ಯೋಜನಾ ಸಮಿತಿಯ ರಚನೆಯ ಪರಿಣಾಮವಾಗಿ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 1985ರ (1985ರ 
ಕರ್ನಾಟಕ ಅಧಿನಿಯಮ 39) ನಿರಸನಕ್ಕಾಗಿ ಸದರಿ ತಿದ್ದುಪಡಿ ಅಧಿನಿಯಮದ 45ನೇ ಪ್ರಕರಣವು ಅವಕಾಶವನ್ನು ಕಲ್ಪಿಸುತ್ತದೆ. 


ಆದ್ದರಿಂದ, ಮಹಾನಗರ ಯೋಜನಾ ಸಮಿತಿಯ ರಚನೆಯ ತರುವಾಯವೂ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 
ಅಧಿನಿಯಮ, 1985ನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 1994ರ 45ನೇ ಪ್ರಕರಣವನ್ನು ಬಿಟ್ಟುಬಿಡುವುದು 
ಅವಶ್ಯವೆಂದು ಪರಿಗಣಿಸಲಾಗಿದೆ. 


ಆದ್ದರಿಂದ ಈ ವಿಧೇಯಕ. 
ಆರ್ಥಿಕ ಜ್ಞಾಪನ ಪತ್ರ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಸಿದ್ದರಾಮಯ್ಯ 
ಮುಖ್ಯಮಂತ್ರಿಗಳು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೨೭ 





ಅನುಬಂಧ 
ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 1994ರ (1994ರ ಕರ್ನಾಟಕ ಅಧಿನಿಯಮ 35) ಉದ್ದತ ಭಾಗ 
XX XX XX 


45. ಮಹಾನಗರ ಯೋಜನಾ ಸಮಿತಿಯ ರಚನೆಯ ಪರಿಣಾಮಗಳು.- (1) 503ಬಿ ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಬೆಂಗಳೂರು 
ಮಹಾನಗರ ಯೋಜನಾ ಸಮಿತಿಯು ರಚನೆಯಾದ ಮೇಲೆ 1985ರ ಬೆ೦ಗಳೂರು ಮಹಾನಗರ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮವು (1985ರ 
ಕರ್ನಾಟಕ ಅಧಿನಿಯಮ 39) ನಿರಸಿತಗೊಳ್ಳತಕ್ಕದ್ದು; 

(2) ಹಾಗೆ ನಿರಸನವಾದ ಮೇಲೆ, ನಿರಸಿತ ಅಧಿನಿಯಮದ ಮೇರೆಗೆ ರಚಿತವಾದ ಬೆ೦ಗಳೂರು ಮಹಾನಗರ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರವು 
ವಿಘಟಿತಗೊಳ್ಳತಕ್ಷದು. 

೪ ಠ್‌ 

(3) (2)ನೇ ಉಪಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು, (1)ನೇ ಉಪಪ್ರಕರಣದಲ್ಲಿರುವುದಾವುದೂ,- 

(ಎ) ಸದರಿ ಅಧಿನಿಯಮಿತಿಗಳ ಪೂರ್ವಪ್ರವರ್ತನೆಯನ್ನು ಅಥವಾ ಅವುಗಳ ಮೇರೆಗೆ ಮಾಡಿದ ಅಥವಾ ಮಾಡಲು ಎಡೆಗೊಟ್ಟ ಯಾವುದೇ 

ಕಾರ್ಯವನ್ನೂ ಬಾಧಿಸತಕ್ಕದ್ದಲ್ಲ; ಅಥವಾ 

(ಬಿ) ಸದರಿ ಅಧಿನಿಯಮಿತಿಗಳ ಮೇರೆಗೆ ಪ್ರಾಪ್ತವಾದ ಅಥವಾ ವಹಿಸಿದ ಯಾವುದೇ ಹಕ್ಕು, ವಿಶೇಷಾಧಿಕಾರ, ಬಾಧ್ಯತೆ ಅಥವಾ 

ಹೊಣೆಗಾರಿಕೆಯನ್ನು ಬಾಧಿಸತಕ್ಕದ್ದಲ್ಲ; ಅಥವಾ 

(ಸಿ) ಸದರಿ ಅಧಿನಿಯಮಿತಿಗಳ ಎರುದ್ಧವಾಗಿ ಮಾಡಿದ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದಂತೆ ಯಾವುದೇ ದಂಡ, ಮುಟ್ಟುಗೋಲು 

ಅಥವಾ ದಂಡನೆಯನ್ನು ಬಾಧಿಸತಕ್ಕದ್ದಲ್ಲ; ಅಥವಾ 

(ಡಿ) ಹಿಂದೆ ಹೇಳಿದಂತಹ ಯಾವುದೇ ಅಂಥ ಹಕ್ಕು, ವಿಶೇಷಾಧಿಕಾರ, ಬಾಧ್ಯತೆ, ಹೊಣೆಗಾರಿಕೆ, ಮುಟ್ಟುಗೋಲು ಅಥವಾ ದಂಡನೆಗೆ 

ಸಂಬಂಧಿಸಿದಂತೆ ಯಾವುದೇ ತನಿಖೆ. ಕಾನೂನು ವ್ಯವಹರಣೆ ಅಥವಾ ಪರಿಹಾರೋಪಾಯವನ್ನು ಬಾಧಿಸತಕ್ಕದ್ದಲ್ಲ. 

ಮತ್ತು ಸದರಿ ಅಧಿನಿಯಮಿತಿಯನ್ನು ನಿರಸಿತಗೊಳಿಸದಿದ್ದರೆ ಹೇಗೋ ಹಾಗೆ ಅಂಥ ತನಿಖೆ, ಕಾನೂನು ವ್ಯವಹರಣೆ ಅಥವಾ 
ಪರಿಹಾರೋಪಾಯವನ್ನು ಹೂಡಬಹುದು, ಮುಂದುವರಿಸಬಹುದು ಅಥವಾ ಜಾರಿಗೊಳಿಸಬಹುದು ಅಥವಾ ಅಂಥ ಯಾವುದೇ ದಂಡ, ಮುಟ್ಟುಗೋಲು 
ಅಥವಾ ದಂಡನೆಯನ್ನು ವಿಧಿಸಬಹುದು. 

(4) ಸರ್ಕಾರವು ಆದೇಶದ ಮೂಲಕ ನಿರ್ದಿಷ್ಟಪಡಿಸಬಹುದಾದಂಥ ನೌಕರರ ವರ್ಗಗಳ ಹೊರತು ಬೆ೦ಗಳೂರು ಮಹಾನಗರ ಪ್ರಾದೇಶಿಕ 
ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿಯೊಬ್ಬ ಅಧಿಕಾರಿ ಮತ್ತು ನೌಕರನು ಬೆ೦ಗಳೂರು ಮಹಾನಗರ ಯೋಜನಾ ಸಮಿತಿಯ ಉದ್ಯೋಗಿಗಳಾಗತಕ್ಕದ್ದು ಮತ್ತು ಇತರ 
ಉಪಬಂಧಗಳನ್ನು ಕಲ್ಪಿಸುವವರೆಗೆ ಬೆಂಗಳೂರು ಮಹಾನಗರ ಯೋಜನಾ ಸಮಿತಿಯ ರಚನೆಯಾಗುವುದಕ್ಕೆ ನಿಕಟಪೂರ್ವದಲ್ಲಿ ಅವರು ಹಕ್ಕುಳ್ಳವರಾಗಿದ್ದ 
ವೇತನ, ಭತ್ಯೆಗಳನ್ನು ಪಡೆಯತಕ್ಕದ್ದು ಮತ್ತು ಅಂಥ ಸೇವಾ ಷರತ್ತುಗಳಿಗೆ ಒಳಪಟ್ಟರತಕ್ಕದ್ದು. 

(5) ಬೆಂಗಳೂರು ಮಹಾನಗರ ಯೋಜನಾ ಸಮಿತಿಯು ರಚನೆಯಾದ ದಿನಾಂಕದ ನಿಕಟಪೂರ್ವದಲ್ಲಿ ಬೆಂಗಳೂರು ಮಹಾನಗರ ಪ್ರಾದೇಶಿಕ 
ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲಾ ಆಸ್ಮಿಗಳು ಮತ್ತು ಹೊಣೆಗಳು ಮತ್ತು ಆ ದಿನಾಂಕದಂದು ಅಸ್ತಿತ್ವದಲ್ಲಿದ್ದು, ಅದರಿಂದ ಅಥವಾ ಅದರ ಪರವಾಗಿ ಮಾಡಲಾದ 
ಎಲ್ಲಾ ಕರಾರುಗಳೂ ಬೆಂಗಳೂರು ಮಹಾನಗರ ಯೋಜನಾ ಸವಿತಿಗೆ ವರ್ಗಾವಣೆಯಾಗತಕ್ಕದ್ದು. 


XX XX XX 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 
FIRST SESSION ADJOURNED MEETING 


THE KARNATAKA MUNICIPAL CORPORATIONS (AMENDMENT) BILL, 2013 
(L.A. Bill No. 09 of 2013) 


A Bill to amend the Karnataka Municipal Corporations (Amendment) Act, 1994. 


Whereas it is expedient to amend the Karnataka Municipal Corporations (Amendment) Act, 1994 (Karnataka Act 


35 of 1994), for the purposes hereinafter appearing; 
Be it enacted by the Karnataka State Legislature in the sixty-fourth year of the Republic of India as follows, 


namely:- 


1. Short title and commencement.- (1) This Act may be called the Karnataka Municipal Corporations 
(Amendment) Act, 2013. 


(2) It shall come into force at once. 


2. Omission of section 45.- In the Karnataka Municipal Corporations (Amendment) Act, 1994 (Karnataka Act 
35 of 1994), section 45 shall be omitted. 


೬೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





STATEMENT OF OBJECTS AND REASONS 


It is necessary to constitute Metropolitan Planning Committee under Article 243ZE of the Constitution of India . 
The said Committee was constituted in the Karnataka Municipal Corporation (Amendment) Act, 1994 (Karnataka Act 35 of 
1994) whereas section 45 of the said Amendment Act provides for repeal of the Bangalore Metropolitan Area Development 
Authority Act, 1985 (Karnataka Act 39 of 1985) consequent upon Constitution of Metropolitan Planning Committee. 


Therefore, it is considered necessary to retain the Bangalore Metropolitan Area Development Authority Act, 1985 
even after Constitution of the Metropolitan Planning Committee and also to omit section 45 of the Karnataka Municipal 
Corporation (Amendment) Act, 1994. 


Hence the Bill, 
FINANCIAL MEMORANDUM 


There is no extra Expenditure involved in the proposed Legislative Measure. 


SIDDARAMATIAH 
Chief Minister 


P. OMPRAKASHA 
Secretary 
Karnataka Legislative Assembly 


ANNEXURE 


Extract from the Karnataka Municipal Corporations (Amendment) 
Act, 1994 (Karnataka Act 35 of 1994) 


XXX XXX XXX 


45. Consequences of Constitution of Metropolitan Planning Committee:- (1) On the Constitution of 
Bangalore Metropolitan Planning Committee under sub-section (1) of section 503B, the Bangalore Metropolitan Region 
Development Authority Act, 1985 (Karnataka Act 39 of 1985) shall stand repealed. 


(2) On such repeal the Bangalore Metropolitan Region Development Authority constituted under the repealed Act 
shall stand desolved. 


(3) Subject to the provisions of sub-section (2) nothing in sub-section (1) shall affect, 
(a) the previous operation of the said enactment or anything done or sufferred thereunder; or 
(b) any right, previlege, obligation or liability of accured or incurred in the said enactment; or 


(¢) any penalty, forfeiture or punishment incurred in respect of any offence committed against the said 


enactment; or 


(d) any investigation legal proceeding or remedy in respect of such right, previlege, obligation, liability, forfeiture 
or punishment as aforesaid and any such investigation, legal proceeding or remedy may be instituted, 
continued or enforced or any such penalty, forfeiture or punishment may be imposed as if the said 


enactment had not been repealed. 


(4) Every officer and servant of the Bangalore Metropolitan Region Developmetn Authority other than such 
classes of servants as the government may by order specify shall become employees of the Bangalore Metropolitan 
Planning Committee and shall until other provisions are made receive the salary, allowances and be subject to the 
conditions of service which they were entitled immediately before the Constitution of the Bangalore Metropolitan Planning 


Committee. 


(5) All assets and liabilites, of, and all contracts made by or on behalf of the Bangalore Metropolitan Region 
Development Authority immediately before the date of Constitution of the Bangalore Metropolitan Planning Committee and 


subsisting on that date shall stand transferred to the Bangalore Metropolitan Planning Committee. 


XXX XXX XXX 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೨೯ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಖೆ೦ದಚೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫೭) ನಂ. ೯೪೩ 
Part - 888 Bangalore, Wednesday, July 17, 2013 (Ashadha 26, Shaka Varsha 1935) No. 943 








ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 314 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 17.07.2013 


ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ಕೋಳಿಪುರ ಗ್ರಾಮದ ಹಲವು ಸರ್ವೆ ನಂಬರ್‌ಗಳಲ್ಲಿನ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ 
ಸ್ವಾಧೀನಪಡಿಸಿ, ಕ.ಕೈ.ಪ್ರ.ಅ. ಕಾಯ್ದೆ 1966ರ ವಿಧಿ 28(1)ರ ಅಧಿಸೂಚನೆ ಸಂಖ್ಯೆ: ಸಿಐ 82 ಎಸ್‌ಪಿಕ್ಯೂ 2006, ದಿನಾಂಕ: 07.05.2007ರಂತೆ ಪ್ರಕಟಗೊಳಿಸಲಾಗಿತ್ತು. ಆದರೆ ಸದರಿ ಅಧಿಸೂಚನೆಯಲ್ಲಿನ ಲೋಪ-ದೋಷಗಳನ್ನು 
ಸರಿಪಡಿಸಲು 28(1)ರ ಅಧಿಸೂಚನೆಗೆ ತಿದ್ದುಪಡಿ ಮಾಡಿ, ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿಐ 10 ಎಸ್‌ಪಿಕ್ಕೂ 2008, ದಿನಾಂಕ: 16.03.2013ರಲ್ಲಿ ಪ್ರಚುರಪಡಿಸಲಾಗಿರುತ್ತದೆ. ಈ ಅಧಿಸೂಚನೆಗೆ ಕೆ.ಐ.ಎ.ಡಿ. ಕಾಯ್ದೆ ಕಲಂ 28(3)ರಡಿ 
ಆದೇಶವನ್ನೂ ಸಹ ಹೊರಡಿಸಲಾಗಿದ್ದು, ಈಗ ಕಲಂ 28(4)ರ ಅಂತಿಮ ಅಧಿಸೂಚನೆ ಸಂಖ್ಯೆ: ಸಿಐ 10 ಎಸ್‌ಪಿಕ್ಯೂ 2008, ದಿನಾಂಕ: 24.04.2010ರ ಪುಟ ಸಂಖ್ಯೆ: 15ರಲ್ಲಿ ಪ್ರಕಟಗೊಳಿಸಲಾಗಿದ್ದ ಅಂತಿಮ ಅಧಿಸೂಚನೆಯಲ್ಲಿನ 


ಲೋಪ-ದೋಷಗಳನ್ನು ಸರಿಪಡಿಸಲು ಈ ಕೆಳಕಂಡಂತೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 

















ಗ್ರಾಮ: ಕೋಳಿಪುರ ಹೋಬಳಿ: ಕಸಬಾ ತಾಲ್ಲೂಕು: ದೊಡ್ಡಬಳ್ಳಾಪುರ ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 
ಕಲಂ 28(1)ರ ಅಧಿಸೂಚನೆಯಲ್ಲಿ ಪ್ರಕಟವಾದದ್ದು ತಿದ್ದುಪಡಿಯಂತೆ ಓದಿಕೊಳ್ಳುವುದು 
ಸ್ವಾಧೀನಪಡಿಸಿಕೊಂಡ ಜಮೀನಿನ ಸ್ವಾಧೀನಪಡಿಸಿಕೊಂಡ 
ವಿವರ ಜಮೀನಿನ ವಿವರ 
ಕಾಲಂ ನಂ: 3ರ 
ವಿಸ್ತೀರ್ಣ 
3 ಚತ ಜೂ ಅನುಭವದಾರರ ತ್ತ ಕ್ರ. ಸಂ.| . ಖಾತೆದಾರರ ಹೆಸರು ಅನುಭವದಾರರ ಹೆಸರು 
ಸಂ. ಮಾಲೀಕರ ಹೆಸರು ಹೆಸರು ಸರ್ವೆ (ಎ-ಗುಂ) ಸರ್ವೆ ವಿಸ್ತೀರ್ಣ ಖರಾಬ್‌ ಐನ್‌ 
ನಂಬರ್‌ ಒಟ್ಟು, ನಂಬರ್‌ | (ಎ-ಗುಂ) | (ಎ-ಗುಂ) | (ಎ-ಗುಂ) 
ಖಾ,ಬಾಕಿ 
22 ಹೆಚ್‌.ಎಸ್‌. ರಾಮಕೃಷ್ಣ ಬಿನ್‌ ಹೆಚ್‌.ಎಸ್‌. 30 6-02 | 22 ಹೆಚ್‌.ಎಸ್‌. ಮೋಹನ್‌ ಬಿನ್‌ ಹೆಚ್‌.ಎಸ್‌. ಮೋಹನ್‌ ಬಿನ್‌ 30 6-02 0-05 5-37 
ಹೆಚ್‌.ಸಿ. ಸುಬ್ಬಣ್ಣ ರಾಮಕೃಷ್ಣ ಬಿನ್‌ 0-05 ಹೆಚ್‌.ಸಿ. ಸುಬ್ಬಣ್ಣ ಹೆಚ್‌.ಸಿ. ಸುಬ್ಬಣ್ಣ 
ಹೆಚ್‌.ಸಿ. ಸುಬ್ಬಣ್ಣ 
ಬಣ 5-37 









































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ). 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





೬೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಡ್‌ ಡ್‌ 
ವಿಶೇಷ ರಾಜ್ಯ ಪತ್ರಿಕೆ 
ಭಾರ - 1 ಬೆ೦ಗಜೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ನಂ. ೯೪೪ 
Part - 88] Bangalore, Wednesday, July 17, 2013 (Ashadha 26, Shaka Varsha 1935) No. 944 


ಸ್ವಾಧೀನಪಡಿಸಿ, ಕೆ.ಐ.ಎ.ಡಿ. ಕಾಯ್ದೆ 1966ರ ವಿಧಿ 28(1)ರ ಅಧಿಸೂಚನೆ ಸಂಖ್ಯೆ: ಸಿಐ 230 ಎಸ್‌ಪಿಕ್ಕೂ 2010, ದಿನಾಂಕ: 16.06.2010ರಂತೆ ಪ್ರಕಟಗೊಳಿಸಲಾಗಿತ್ತು. 


ಹ್‌ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 30 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 17.07.2013 
ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು, ಕಸಬಾ ಹೋಬಳಿ, ನರಸಿ೦ಹನಪಾಳ್ಯ ಗ್ರಾಮದಲ್ಲಿ ಹಲವು ಸರ್ವೆ ನಂಬರ್‌ಗಳಲ್ಲಿನ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ 


ಆದರೆ ಸದರಿ ಅಧಿಸೂಚನೆಯಲ್ಲಿ ಲೋಪ-ದೋಷಗಳನ್ನು 


ಸರಿಪಡಿಸಲು 28(1)ರ ಅಧಿಸೂಚನೆಗೆ ತಿದ್ದುಪಡಿ ಮಾಡಿ, ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿಐ 30 ಎಸ್‌ಪಿಕ್ಕೂ 2013, ದಿನಾಂಕ:30.01.2013ರಲ್ಲಿ ಪ್ರಚುರಪಡಿಸಲಾಗಿರುತ್ತದೆ. ಈ ಅಧಿಸೂಚನೆಗೆ ಕೆ.ಐ.ಎ.ಡಿ. ಕಾಯ್ದೆ ಕಲಂ 28(3)ರಡಿ 
ಆದೇಶವನ್ನೂ ಸಹ ಹೊರಡಿಸಲಾಗಿದ್ದು ಈಗ ಕಲಂ 28(4)ರ ಅಂತಿಮ ಅಧಿಸೂಚನೆ ಸಂಖ್ಯೆ: ಸಿಐ 631 ಎಸ್‌ಪಿಕ್ಕೂ 2010, ದಿನಾಂಕ: 09.12.2010ರ ಪುಟ: ಸಂಖ್ಯೆ: 1ರಿಂದ 8ರಲ್ಲಿ ಪ್ರಕಟಗೊಳಿಸಲಾಗಿದ್ದ ಅಂತಿಮ ಅಧಿಸೂಚನೆಯಲ್ಲಿನ 


ಲೋಪ-ದೋಷಗಳನ್ನು ಸರಿಪಡಿಸಲು ಈ ಕೆಳಕಂಡಂತೆ ತಿದ್ದುಪಡಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 
ಗ್ರಾಮ : ನರಸಿಂಹನಪಾಳ್ಯ ಹೋಬಳಿ ಃ ಕಸಬಾ ತಾಲ್ಲೂಕು ಃ ನೆಲಮಂಗಲ 


ಜಿಲ್ಲೆ ಃ ಬೆಂಗಳೂರು ಗ್ರಾಮಾಂತರ 






















































































ಕಲಂ 28(1)ರ ಅಧಿಸೂಚನೆಯಲ್ಲಿ ಪ್ರಕಟವಾದದ್ದು ತಿದ್ದುಪಡಿಯಂತೆ ಓದಿಕೊಳ್ಳುವುದು 
ವಿಸ್ತೀರ್ಣ ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 

ಕ್ರಸಂ, ಖಾತೆದಾರರ ಹೆಸರು ನ ನ ಭತ 3 ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ | ವಿಸ್ತೀರ್ಣ | ಖರಾಬ್‌ | ಐನ್‌ 

§ ನಂ. ಜಂ. ೧ ನಂ. ಎ-ಗು ಎ-ಗು ಎ-ಗು 
14 | ಸರ್ಕಾರಿ ಖರಾಬು, ಸರ್ಕಾರಿ ಖರಾಬು, | 18 15-15 | 14 | ಸರ್ಕಾರಿ ಖರಾಬು ಸರ್ಕಾರಿ ಖರಾಬು 18 11-08 11-08 ——— 
ನಾಗರಾಜು ಬಿನ್‌ ನಾಗರಾಜು 14-38 ಅಶ್ವತ್ಥಪ್ಪ ಬಿನ್‌ ರಾಮಕೃಷ್ಣಯ್ಯ ಅಶ್ವತ್ಥಪ್ಪ ಬಿನ್‌ ರಾಮಕೃಷ್ಣಯ್ಯ 0-23 ——— 0-23 
ಮುತ್ತಯ್ಯ 0-17 ಗರಗ ನನ್‌ ಮಾಢ್ಲಹ್ಯ ಗರಗ ನನ್‌ ಮಾಢ್ಲಹ್ಯ 77 ಡ್‌್‌ ಕ 
ಎ. ರಾಮಕೃಷ್ಣಯ್ಯ ಬಿನ್‌ ಅಂದಾನಪ್ಪ ಎ. ರಾಮಕೃಷ್ಣಯ್ಯ ಬಿನ್‌ ಅಂದಾನಪ್ಪ 0-18 ——— 0-18 
ಸಿ. ಮುನಿಯಪ್ಪ ಬಿನ್‌ ಚಿಕ್ಕಕರಗಯ್ಯ ಸಿ. ಮುನಿಯಪ್ಪ ಬಿನ್‌ ಚಿಕ್ಕಕರಗಯ್ಯ 0-13 ——— 0-13 
ಸಿ. ರಾಜಶೇಖರ್‌ ಬಿನ್‌ ಚಿಕ್ಕಕದರಯ್ಯ | ಸಿ. ರಾಜಶೇಖರ್‌ ಜಿನ್‌ ಚಿಕ್ಕಕೆದರಯ್ಯ 0-13 ಹಾ 1-13 
ಹನುಮಂತಯ್ಯ ಬಿನ್‌ ಮೂಡ್ಡಯ್ಯ ಹನುಮಂತಯ್ಯ ಬಿನ್‌ ಮೂಡ್ಡಯ್ಯ 0-30 ——— 0-30 
ಗಂಗರಾಜು ಬಿನ್‌ ಹನುಮಂತಯ್ಯ ಗಂಗರಾಜು ಬಿನ್‌ ಹನುಮಂತಯ್ಯ 0-19 ——— 0-19 
ಒಟ್ಟು 14-19 11-08 3-11 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೩೧ 


ವಿಶೇಷ ರಾಜ್ಞ ಪತ್ರಿಕೆ 





ರ 
ಭಾರ - 1 ಬೆಂಗಚೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ನಂ. ೯೪೫ 
Part - 88] Bangalore, Wednesday, July 17, 2013 (Ashadha 26, Shaka Varsha 1935) No. 945 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 343 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 17.07.2013 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಮೇರೆಗೆ ಬೆಂಗಳೂರು ಮೆಟ್ರೋ ರೈಲು ಯೋಜನೆಗೆ ಸ್ವಾಧೀನಪಡಿಸಿಕೊ೦ಡಿರುವ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ ಸ್ವತ್ತುಗಳನ್ನು 28(1)ರ ಪ್ರಾಥಮಿಕ 
ಅಧಿಸೂಚನೆ ಸಂಖ್ಯೆ: ಸಿಐ 657 ಎಸ್‌ಪಿಕ್ಯೂ 2008 ದಿನಾಂಕ: 31-1-2009 ಮತ್ತು 28(4)ರ ಅಂತಿಮ ಅಧಿಸೂಚನೆ ಸಂಖ್ಯೆ: ಸಿಐ 335 ಎಸ್‌ಪಿಕ್ಕೂ 2009 ದಿನಾಂಕ: 16-10-2009ರ ರಾಜ್ಯ ಪತ್ರ ವಿಶೇಷ ಪತ್ರಿಕೆಯಲ್ಲಿ ದಿನಾಂಕ:16- 
10-2009೦ದು ಪ್ರಕಟಣೆ ಹೊರಡಿಸಲಾಗಿದೆ. ಸದರಿ ಅಧಿಸೂಚನೆಯಲ್ಲಿನ ಸ್ವತ್ತಿನ ವಿಸ್ತೀರ್ಣದ ಬಗ್ಗೆ ಮಾನ್ಯ ಘನ ಉಚ್ಚ ನ್ಯಾಯಾಲಯದ 1೫.8. NO.16414/2010(LA-KIADB) A/W 11150.17.110.8098/20110೩06: 31-1- 
2013 ರ ಆದೇಶದ ಮೇರೆಗೆ ಈ ಕೆಳಕ೦ಡ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 


ಸಳೀಯ ಕ್ಷೇತ್ರ ಸಂಖ್ಯೆ: 1 -ಪೀಣ್ಣ ವಾರ್ಡ್‌ ನಂ.1, ವಾರ್ಡ್‌ ಹೆಸರು: ಪೀಣ್ಣ 
ಛಿ ಖು ಲ (ಪ 




















28(4)ರ ಅಂತಿಮ ಅಧಿಸೂಚನೆ ಸಂಖ್ಯೆ: ಸಿಐ 335 ಎಸ್‌ಪಿಕ್ಕೂ 2009 ದಿನಾಂಕ: ಘ್‌ 
16-10-2009ರ ಅಧಿಸೂಚನೆಯಂತೆ ನಮೂದಾಗಿರುವುದು ತಮಪಡಿಯಂತೆ ಓದಿಕೊಳ್ಳುವುದು 
ಆಸ್ತಿ ಸಂಖ್ಯೆ ವಿವರ ಭೂ 
ಕ್ರ ತ ಸಾದನೆ ಆಸ್ತಿ ಸಂಖ್ಯೆ ವಿವರ ಭೂ ಸ್ವಾಧೀನಕ್ಕೆ 
ಸಂ| ಪುಟ | ಕ್ರಮ ಖಾತೆದಾರರ ಅನುಭವದಾರರ ಜ್‌ He ಜ್ಯ 4 ಕ ಖಾತೆದಾರರ ಅನುಭವದಾರರ ಒಳಪಟ್ಟ Gr 
ಸಂಖ್ಯೆ | ಸಂಖೆ | ಹೆಸರು ಹೆಸರು ಈ ನಹ ಪಟ್ಟಿ ಹೆಸರು ಹೆಸು ಎಟ ಜೆನ ಪಾ | ವ್ರೀರ್ಣ ನ 
ರಿ ರಿ ಸಿಟಿ ಸರ್ವೆ ನಂ. ಸ್ಪತ್ತಿನ ಸಂಖ್ಯೆ ವಿಸ್ತೀರ್ಣ ಸತಿನ ಸಂಖೆ ವ 
೩5 FY 5 ಸರ್ವೆ ನ ೩5 ಭ್ರ ಚ.ಮೀ 
ಚ.ಮೀ ಸರ್ವ ನಂ. ¥ 
ಜುಲ. ಪಿ.ಐ.ಡಿ. ನಂ. 

ಅಲೆಕ್ಸಾ ಟ್ರಾ ಮಾನ್ಯ ಘನ ಉಚ್ಚ 
ಬರಾ WE ಚ್‌ ನ್ಯಾಯಾಲಯದ W.ೌ. ೫೦. 
ವಿ.ಆರ್‌. ದೇಸಾಯಿ ವಿ. | ಮಿಷನ್ಸ್‌ ವಿ.ಆರ್‌. 11-50- 16414/2010 (LA-KIADB) 

| 2 2 ದೇಸಾಯಿ ಎಂ. ಸಸ 1/471 11-50-1೧ | 951.05 ಮ ಎಲೆಕ್ಟಿಕಲ್ಸ್‌ 1/471 1/D 902.05 A/W MISC.W.No: 

ಅಗ ಎಂ.ವಿ.ಎಂಟರ್‌ 8098/2011 Dated: 

ಎಂ.ವಿ.ಎ೦ಂಟರ್‌ ತ ಸಸ 31.1.2013 ರ ಆದೇಶದ 
ಜು ಪ್ರೃಸಿಸ 
ಪ್ರೈಸಸ ಮೇರೆಗೆ 












































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ). 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





೬೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - 111 ಬೆ೦ಗಜೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ನಂ. ೯೪೬ 
Part - 88] Bangalore, Wednesday, July 17, 2013 (Ashadha 26, Shaka Varsha 1935) No. 946 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ವಯ ಅಧಿಸೂಚನೆ. 
ಸಂಖ್ಯೆ: ಸಿಐ 344 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 17.07.2013 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ವಿಧಿ 2861) ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 23-12-2011 ರಂದು ಕರ್ನಾಟಕ ವಿಶೇಷ ರಾಜ್ಯ ಪತ್ರ 
ಭಾಗ-3 ವಿಶೇಷ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 482 ಎಸ್‌ಪಿಕ್ಕೂ 2011 ದಿನಾಂಕ: 22-12-2011 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಸ್ವತ್ತುಗಳ ಪ್ರದೇಶವನ್ನು “ಬೆಂಗಳೂರು 
ಮೆಟ್ರೋ ರೈಲು ಯೋಜನೆಯ” ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟದೆ. 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28(3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಕರ್ನಾಟಕ ಘನ ಉಚ್ಚ ನ್ಯಾಯಾಲಯದ W.P No. 28310-28311/2012 (LA-KIADB) C/W W.P No. 9175-9176/2012 and W.P No.13455-13458/2012 (LA-KIADB) ದಿನಾ೦ಕ; 3-9-2012ರ ಆದೇಶದ ಪ್ರಕಾರ 


1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(4) ರ (1966 ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ ಜಮೀನುಗಳನ್ನು 
ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 























ಕ್ಟ ಎಲ್‌ಎ/ ಸಿಟಿ ಸಿನ ಭೂಸ್ವಾಧೀನಕ್ಕೆ ಚಕ್ಕುಬಂದಿ (ಅಣಥಿ ಖಥಿ.)) ನಕಾಶೆಯಂತೆ ನಿವೇಶನ/ 
ಚ ಖಾತಾದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ದ 3 ಒಳಪಟ್ಟ ವಿಸ್ತೀರ್ಣ ಸ ಹ ಕಟ್ಟಡಗಳ 
ಸಃ ನಂಬರ್‌ || ಚಮೀ. |ಸೊರ್ವ| ಪಶ್ಚಿಮ ಉತ್ತರ | ದಕ್ಷಿಣ ವಿವರಗಳು 
ಪ್ರದೇಶದ ಹೆಸರು: ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ವಾಡ್‌ ನಂ.47, ವಾರ್ಡ್‌ ಹೆಸರು: ಧರ್ಮರಾಯ ಸ್ಥಾಮಿ ದೇವಸ್ಥಾನ 
1 ಎನ್‌.ಸುಧಾರಾಣಿ ಗೋಯಲ್‌, ಎನ್‌.ಸುಧಾರಾಣಿ ಗೋಯಲ್‌, ಎನ್‌.ಸುಧೀರ್‌ ಐಂ 42 39 394.350 ಉಳಿಕೆ ಬಿ.ಎಂ.ಆರ್‌. ಸಿ. ಸಿ.ಟಿ.ಎಸ್‌. | ಸಿ.ಟಿ.ಎಸ್‌ | ಆರ್‌.ಸಿ.ಸಿ 
ಎನ್‌.ಸುಧೀರ್‌ಕುಮಾರ್‌ಗೋಯಲ್‌, ಕುಮಾರ್‌ಗೋಯಲ್‌, ಎನ್‌.ರಾಜೀವ್‌ಕುಮಾರ್‌ ಸಿ.ಟಿ.ಎಸ್‌. 83 ಸ್ವತ್ತು ಎಲ್‌, ಸ್ವತ್ತು 82 84 ಕಟ್ಟಡ 
ಎನ್‌.ರಾಜೀವ್‌ಕುಮಾರ್‌ ಗೋಯಲ್‌, ಗೋಯಲ್‌, ಎನ್‌.ಪ್ರದೀಪ್‌ ಕುಮಾರ್‌ 
ಎನ್‌.ಪ್ರದೀಪ್‌ ಕುಮಾರ್‌ ಗೋಯಲ್‌ ಗೋಯಲ್‌ 
2 ಐಂ 42 39/ 42.887 ಉಳಿಕೆ | ಬಿ.ಎಂ.ಆರ್‌ ರಸ್ತೆ ಸಿ.ಟಿ.ಎಸ್‌. | ಆರ್‌.ಸಿ.ಸಿ 
ಮಹೇಂದಕುಮಾರ್‌ ರಾಜೇ೦ದ್ರಕುಮಾರ್‌, ಮಹೇ೦ದಕುಮಾರ್‌ ರಾಜೇ೦ದ್ರಕುಮಾರ್‌, ಲ ಕ | ದ 
ಇಗ ವ ತೆ ತೆ ಸಿ.ಟಿ.ಎಸ್‌. 82 ಸ್ವತ್ತು | ಸಿ.ಎಲ್‌, ಸ್ಪತ್ತು 83 ಕಟ್ಟಡ 
ಒಟ್ಟು 437.237 









































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೩೩ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಬೆ೦ದಚೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) ನಂ. ೯೪೭ 
Part - 888 Bangalore, Wednesday, July 17, 2013 (Ashadha 26, Shaka Varsha 1935) No. 947 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 3(1) ರನ್ವಯ ಅಧಿಸೂಚನೆ. 
ಸಂಖ್ಯೆ: ಸಿಐ 316 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 17.07.2013 


ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ (ಕರ್ನಾಟಕ ಕಾಯ್ದೆ 18:1966) ಕಲಂ 3ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ 
ಹಂಪಾಪಟ್ಟಣ ಹಾಗೂ ವರದಾಪುರ ಗ್ರಾಮದಲ್ಲಿ ಮೆ॥ ಆರ್‌.ಬಿ.ಎಸ್‌.ಎಸ್‌.ಎನ್‌. ಫೇರೋಸ್‌ ಪ್ರೈ. ಲಿಮಿಟೆಡ್‌ ಇವರಿಗಾಗಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ ಅಂಕಣ (2) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ (3)ರಲ್ಲಿ 
ಕಾಣಿಸಿರುವಂತೆ ಅಂಕಣ (4) ರಿಂದ (7) ರ ವರೆಗೆ ವಿವರಿಸಿದ ಚಕಬಂದಿ (ಚತು:ಸೀಮೆ)ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 






































ಅನುಸೂಚಿ 
ಜಿಲ್ಲೆ: ಬಳ್ಳಾರಿ ತಾಲೂಕ : ಹಗರಿಬೊಮ್ಮನಹಳ್ಳಿ ಹೋಬಳಿ : ಹಗರಿಬೊಮ್ಮನಹಳ್ಳಿ/ತಂಬ್ರಹಳ್ಳಿ ಗ್ರಾಮ : ಹಂಪಾಪಟ್ಟಣ/ವರದಾಪುರ 
ಸಾಧೀನ ಪಡಿಸುವ ಅಂದಾಜು ವಿಸೀರ್ಣ ಚಕಬಂದಿ (ಚತು:ಸೀಮೆ ) 
ಅ.ನಂ. ರಿ.ಸ.ನಂ. ಇ ಷ್‌ 
Rt ಹೂರ್ವ ಪಿಮ ಉತ್ತರ ದಕ್ಷಿಣ 
1 2 3 4 5 6 7 
ಹೋಬಳಿ : ಹಗರಿಬೊಮ್ಮನಹಳ್ಳಿ ಗ್ರಾಮ : ಹಂಪಾಪಟ್ಟಣ 
1 1a//ಎ 2-44 1/81/3 1/A/ ಗಡಿ 1/81/ಬಿ 
2 1/ಡ1/ಎಮ್‌ಗ 1-05 ಗಡಿ 1/ಜಿ 1/ಡಿ1 1ಐ 
ಒಟ್ಟು 3-49 
ಹೋಬಳಿ : ತಂಬ್ರಹಳ್ಳಿ ಗ್ರಾಮ : ವರದಾಷುರ 
೪ ೨ 
1 339 ಪೈ 0-36 339 ರ ಉಳಿದ ಭಾಗ | 339ರ ಭೂಸ್ವಾಧೀನ ಕ್ಷೇತ್ರ 338 352/ಎ 
2 397/ಎ 4-99 397/ಬಿ 398 396 399 
338, 339 
3 399/ಸಿ 4-88 339/ಬಿ 397 ಗಡಿ 
354 
ಒಟ್ಟು 10-23 





























೬೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 









































ಘೋಷ್ಟಾರೆ 
ಅ. ನಂ. ಗ್ರಾಮದ ಹೆಸರು ಒಟ್ಟು ಕ್ಷೇತ್ರ ಖರಾಬು ಕ್ಷೇತ್ರ ನಿವ್ವಳ ಕ್ಷೇ 
1 2 3 4 5 
1 ಹಂಪಾಪಟ್ಟಣ 3-49 - 3-49 
2 ವರದಾಪೂರ 10-23 = 10-23 
ಒಟ್ಟು 13-72 - 13-72 
ಕರ್ನಾಟಕ 


ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 


ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ). 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 1(3) ರನ್ವಯ ಅಧಿಸೂಚನೆ. 
ಸಂಖ್ಯೆ: ಸಿಐ 316 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 17.07.2013 


ಕರ್ನಾಟಕ ಪ್ರದೇಶಾಭಿವೃದ್ದಿ ಕಾಯ್ದೆ 1966ರ (ಕರ್ನಾಟಕ ಕಾಯ್ದೆ 18:1966) ಕಲಂ 1ರ ಉಪ ಕಲಂ (3) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ 


ತಾಲೂಕಿನ ಹಂಪಾಪಟ್ಟಣ ಹಾಗೂ ವರದಾಪುರ ಗ್ರಾಮದಲ್ಲಿ ಮೆ॥ ಆರ್‌.ಬಿ.ಎಸ್‌.ಎಸ್‌.ಎನ್‌. ಫೇರೋಸ್‌ ಪ್ರೈ. ಲಿಮಿಟೆಡ್‌ ಇವರಿಗಾಗಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ ಈ ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ 


ಜಮೀನಿನ ಕ್ಷೇತ್ರವನ್ನು 3ನೇ ಅಂಕಣದಲ್ಲಿ ಕಾಣಿಸಿರುವಂತೆ ಅಂಕಣ (4) ರಿಂದ (7) ರ ವರೆಗೆ ವಿವರಿಸಿದ ಚಕಬ೦ದಿ (ಚತು:ಸೀಮೆ)ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 7 
ರಲ್ಲಿಯ ಉಪ ಬಂಧಗಳನ್ನು ಈ ಅಧಿಸೂಚನೆ ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ ಈ ಮೂಲಕ ನಿಗದಿಪಡಿಸಿದೆ. 




















ಅನುಸೂಚಿ. 
ಜಿಲ್ಲೆ: ಬಳ್ಳಾರಿ ತಾಲೂಕ : ಹಗರಿಬೊಮ್ಮನಹಳ್ಳಿ ಹೋಬಳಿ : ಹಗರಿಬೊಮ್ಮನಹಳ್ಳಿ/ತಂಬ್ರಹಳ್ಳಿ ಗ್ರಾಮ : ಹಂಪಾಪಟ್ಟಣ/ವರದಾಪುರ 
೧ ೪ [3 ೪ [3 ಬ ಖ್‌ ಊ 
ಸ್ಲಾಧೀನ ಪಡಿಸುವ ಅಂದಾಜು ವಿಸೀರ್ಣ ಚಕಬಂದಿ (ಚತು:ಸೀಮೆ ) 
ಅ.ನಂ. ರಿ.ಸ.ನಂ. ಈ ವ 
೪1೫3 ಷೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 
ಹೋಬಳಿ : ಹಗರಿಬೊಮ್ಮನಹಳ್ಳಿ ಗ್ರಾಮ : ಹಂಪಾಪಟ್ಟಣ 
1 1/ಡಿ//ಎ 2-44 1/81/3 1/ಸಿ/ ಗಡಿ 1/ಡಿ1/ಬಿ 
2 1/ಡಿ11ಎಮ್‌/1 1-05 ಗಡಿ 1/ಜಿ 1/81 1/2 
ಒಟ್ಟು 3-49 
































ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ 






















































































೬೩೩೫ 
ನಸ ಸ ಸ್ವಾಧೀನ ಪಡಿಸುವ ಅಂದಾಜು ವಿಸ್ತೀರ್ಣ ಚಕಬಂದಿ (ಚತು:ಸೀಮೆ ) 
ಖಲಿ ಹೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 
ಹೋಬಳಿ : ತಂಬ್ರಹಳ್ಳಿ ಗ್ರಾಮ : ವರದಾಪುರ 
1 339 ಪೈ 0-306 339 ರ ಉಳಿದ ಭಾಗ 339ರ ಭೂಸ್ವಾಧೀನ ಕ್ಷೇತ್ರ 338 352/ಎ 
2 397/ಎ 4-99 397/ಬಿ 398 396 399 
3 399/ಸಿ 4-88 338, 339, 354 339/ಬಿ 397 ಗಡಿ 
ಒಟ್ಟು 10-23 
ಘೋಷ್ಟಾರೆ 
ಅ. ನಂ. ಗ್ರಾಮದ ಹೆಸರು ಒಟ್ಟು ಕ್ಷೇತ್ರ ಖರಾಬು ಕ್ಷೇತ್ರ ನಿವ್ವಳ ಕ್ಷೇತ್ರ 
1 2 3 4 5 
1 ಹಂಪಾಪಟ್ಟಣ 3-49 - 3-49 
2 ವರದಾಪೂರ 10-23 - 10-23 
ಒಟ್ಟು 13-72 - 13-72 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ). 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಸಂಖ್ಯೆ: ಸಿಐ 316 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 17.07.2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(1) ರನ್ವಯ ಅಧಿಸೂಚನೆ 


ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಹಾಗೂ ವರದಾಪುರ ಗ್ರಾಮದಲ್ಲಿ ಮೆ। ಆರ್‌.ಬಿ.ಎಸ್‌.ಎಸ್‌.ಎನ್‌. 
ಫೇರೋಸ್‌ ಪ್ರೈ. ಲಿ. ರವರಿಗಾಗಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ ಅಭಿವೃದ್ಧಿಗೊಳಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ. 


ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ 


ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18:1966)ರ ಕಲಂ 28ರ ಉಪಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಪ್ರಸ್ತುತ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 


೬೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವದಾಗಲಿ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ ಆಸಕ್ತಿ 
ಇರುವವರಿಗೆಲ್ಲಾ ಈ ಮೂಲಕ ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ, ವಿಲೇವಾರಿ, ಗುತ್ತಿಗೆ ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 247) ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33/ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ.ಬಿ. ರಸ್ತೆ ಧಾರವಾಡ-580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ಬಳ್ಳಾರಿ ತಾಲೂಕ : ಹಗರಿಬೊಮ್ಮನಹಳ್ಳಿ ಹೋಬಳಿ : ಹಗರಿಬೊಮ್ಮನಹಳ್ಳಿ/ತಂಬ್ರಹಳ್ಳಿ ಗ್ರಾಮ : ಹಂಪಾಪಟ್ಟಣ/ವರದಾಪುರ 
ಅನುಭವ ಸಾಧೀನಪಡಿಸುವ ಚಕಬಂದಿ (ಚತು:ಸೀಮೆ ) 
ಅ. ಈ ಆಕಾರ ಜಮೀನಿನ 
ಖಾತೆದಾರರ ಹೆಸರು ದಾರರ ರಿ.ಸ.ನಂ. ಅಂದಾಜು ವಿಸ್ತೀರ್ಣ | 
ನ; El ರೂ-ಪೈ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಹೆಸರು ಎ-ಗುಂ ಚ ಇ ಯ 
1 2 3 4 5 6 7 8 9 10 11 
ಹೋಬಳಿ : ಹಗರಿಬೊಮ್ಮನಹಳ್ಳಿ ಗ್ರಾಮ : ಹಂಪಾಪಟ್ಟಣ 
1 ಪಿ.ಎಸ್‌.ಶ್ರೀನಿವಾಸ ತಂದೆ ದಿವಂಗತ ಪತ್ತಿಕೊಂಡ ಶಂಕ್ರಪ್ಪ ಶೆಟ್ಟ ಸ್ವಂತ 1/ಡಿ//ಎ 2-44 1-01 ಖುಷ್ಕಿ 1/ಡಿ1/3 1/ಸಿ/! ಗಡಿ 1/ಡಿ1/ಬಿ 
2 ತಳವಾರ ಬಸಮ್ಮ ತಂದೆ ಲೇಟ್‌ ತಳವಾರ ಕನಕಪ್ಪ ಸ್ವಂತ 1/ಡಿ1/ಎಮ್‌/1 1-05 0-47 ಖುಷ್ಕಿ ಗಡಿ 1/ಜಿ 1/ಡಿ1 1/ಐ 
ಒಟ್ಟು 3-49 
ಹೋಬಳಿ : ತಂಬ್ರಹಳ್ಳಿ ಗ್ರಾಮ : ವರದಾಷುರ 
೫ 339ರ 
1 ದುರಗಪ ತಂದೆ ಯಮನಪ ವರದಾಪುರ ಸ್ಪಂತ 339 ಪೈ 0-36 2-12 ಖುಷ್ಕಿ ಭೂಸಾಧೀನ 338 352/ಎ 
ಬು ಬ ಚ ಉಳಿದ ಭಾಗ ಈ 
ಕೇತ್ರ 
ನಲಿ, 
ಟಿ ಹೆಚ್‌.ಚಾರೆಪ್ಪ ತಂದೆ ದಿವಂಗತ ಹೆಚ್‌. ಪಕ್ಕೀರಪ್ಪ ಸ್ವಂತ 397/ಎ 4-099 1-48 ಖುಷ್ಕಿ 397/ಬಿ 398 396 399 
ದಿ.ಪತ್ತಿಕೋಡ ಶಂಕ್ರಪ ಶೆಟ್ಟಿ ಇವರ ಮಗನಾದ ಪಿ.ಎಸ್‌. 338, 339 
3 rg kc ಸ್ಪಂತ 399/ಸಿ 4-88 4-46 ಖುಷ್ಕಿ 339/ಬಿ 397 ಗಡಿ 
ಶ್ರೀನಿವಾಸ ಈ 354 
ಒಟ್ಟು 10-23 









































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೩೭ 




















ಘೋಷ್ಟಾರೆ 
ಅ. ನಂ. ಗ್ರಾಮದ ಹೆಸರು ಒಟ್ಟು ಕ್ಷೇತ್ರ ಖರಾಬು ಕ್ಷೇತ್ರ ನಿವ್ವಳ ಕ್ಷೇತ್ರ 
1 2 3 4 5 
1 ಹಂಪಾಪಟ್ಟಣ 3-49 ಣೆ 3-49 
2 ವರದಾಪೂರ 10-23 | 10-23 
ಒಟ್ಟು 13-72 - 13-72 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ). 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಬೆಂಗಚೂರು, ಬುಧವಾರ, ಜುಲೈ ೧೭, ೨೦೧೩ (ಆಷಾಢ ೨೬, ಶಹ ವರ್ಷ ೧೯೩೫) . ೯೬೮ 
Part - 888 Bangalore, Wednesday, July 17, 2013 (Ashadha 26, Shaka Varsha 1935) . 948 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ಹಯ ಅಧಿಸೂಚನೆ. 
ಸಂಖ್ಯೆ: ಸಿಐ 316 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 17.07.2013 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) (ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ವಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ : ಸಿಐ 
372 ಎಸ್‌ಪಿಕ್ಕೂ 2011 ದಿನಾಂಕ: 17-7-2011 (ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ ದಿನಾಂಕ : 17-7-2012 ರಂದು ಪ್ರಕಟವಾದ ರಾಜ್ಯ ಪತ್ರದ ಪುಟ 1 ರಿಂದ 20 ರವರೆಗೆ (ಭಾಗ-1) ರಲ್ಲಿ 
ಕರ್ನಾಟಕ ಸರಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಅಂದರೆ, ಮೆ॥ ಆರ್‌.ಬಿ.ಎಸ್‌.ಎಸ್‌.ಎನ್‌. ಫೆರೋಸ್‌ ಪ್ರೈ. ಲಿಮಿಟೆಡ್‌ ಇವರಿಗಾಗಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ 
ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 


ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28ರ ಉಪ ಕಲಂ (3)ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳೂ ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರಕಾರಕ್ಕೆ ಮನವರಿಕೆಯಾಗಿದೆ. 


ಗ 


ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ರ ಕಲ೦ 28 ರ ಉಪ ಕಲ೦ (4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 





















































೬೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಅನುಸೂಚಿ. 
ಜಿಲ್ಲೆ: ಬಳ್ಳಾರಿ ತಾಲೂಕ : ಹಗರಿಬೊಮ್ಮನಹಳ್ಳಿ ಹೋಬಳಿ : ಹಗರಿಬೊಮ್ಮನಹಳ್ಳಿ ತಂಬ್ರಹಳ್ಳಿ ಗ್ರಾಮ : ಹಂಪಾಪಟ್ಟಣ/ವ್ಯಾಸಪುರ/ವರದಾಪುರ 
ಅನುಭವ ಚಕಬಂದಿ (ಚತು:ಸೀಮೆ ) 
ಅ. ಸಾಧೀನಪಡಿಸುವ ಆಕಾರ ಜಮೀ 
ಖಾತೆದಾರರ ಹೆಸರು ದಾರರ ರಿ.ಸ.ನಂ ಭಃ ip J 
ನಂ. ಇಗ; [14ಎ ಆ505 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಹೆಸರು ಚ ಇ ಹಿ 
1 2 3 4 5 6 7 8 9 10 11 
ಹೋಬಳಿ : ಹಗರಿಬೊಮ್ಮನಹಳ್ಳಿ ಗ್ರಾಮ : ಹಂಪಾಪಟ್ಟಣ 
Ii ನನ್ಯ ನಿನಗ ಸ್ವಂತ 1/ಐ 5-32 2-40 ಖುಷಿ ಗಡಿ 1/ಡಿ1ಎಫ್‌ ಆ 17/ಇ/ 
ಹನುಮಂತಪ್ಪ ಸ % Aci 1/ಜಿ/3 [3 
1)ಉಪಾರು ಸೋಮಪ, 
2 ನ ಜೆ ಸಂತ 1/ಹೆಚ್‌ 0-04 0-02 ಖುಷ್ಕಿ ಗಡಿ 1/ಐ 1/ಐಜಿ3 1/ಐ 
2)ಬೆಂಕೆಪ್ಪ | 
3 | ಎಂ.ಅಬ್ದುಲ್‌ಸಾಬ ತಂದೆ ಕಾಸೀಂಸಾಬ ಸ್ವಂತ 1/ಜಿ/3/ಎ 0-58 0-23 ಖುಷ್ಕಿ 1/ಎಚ್‌ 1/ಜಿ1 1/ಜಿ2 1/8 
1/ಡಿ1/ಜಿ, 
4 | ಉಪ್ಪಾರ ನೀಲವ್ವ ಗಂಡ ಉಪಾರ ಹನುಮಂತಪ್ಪ ಸ್ವಂತ 1/ಜಿ/ಗಿ/ಬಿ 2-05 0-09 ಖುಷ್ಕಿ 1/ಡಿ1/ಎ೦ 1/ಡಿ1/ ಎಫ್‌ 1/ಐ 
ಸಃ ನ ಇ! ನೆ ಸ 1ಡಿ1/ಐ 
1/ಡಿ1/ಜಿ, 
5 ಸಹೆರೆಗಾರ ಬಸವರಾಜಪ ತಾಯಿ ಸೆರೆಗಾರ ಹನುಮವ್ಪ ಸಂತ 1/ಜಿ/3/ಸ 0-84 0.43 ಖುಷ್ಕಿ 1/ಡಿ1/ಎ೦ 1/ಡಿ1/ ಎಫ್‌ 1/ಐ 
ಮು ಹ ವ 1/81/w 
1/ಡಿ1/ಜಿ 
6 | ಉಪಾರು ಗಂಗಮ್ಮ ಲೇಟ್‌ ದುರುಗಪ ಸಂತ 1/ಜಿ//ಡಿ 3-08 1-04 ಖುಷ್ಕಿ 1/ಡಿ11ಎಂ 1/ಡಿ1/ ಎಫ್‌ 1/8 
ಬ ೬ ಬ ನ 1/ಡಿ1/ಐ 
7 | ಕಾಶೀಂಸಾಬು ತಂದೆ ಕಾಶೀಂಸಾಬು ಸ್ವಂತ 1/ಡಿ/ಎಲ್‌1 0-38 0-17 ಖುಷ್ಕಿ ಗಡಿ 1/ಡಿ1/ಐ 1/818 1/ಡಿlಎಮ್‌1 
8 ಪ ಸಲಗರ ಬಸವತಾಜಪ್ಪ ಇ ರಿಗಾರ ಹನನಯು್ಪೆ ಸಂತ 1/ಡಿ/ಜಿ/2 0-61 0-25 ಖುಷಿ 1/ಜಿ2 1/ಡಿ]ಎಫ್‌ 1/ಡಿ1/ಜಿ1 1/ಜಿ1 
ಹಂಪಾಪಟ್ಟಣ ಸ್ವ Bp} ಷ್ಠಿ / /ಡಿ1ಎಫ /ಡ1/ / 
1/ಡಿ1/ಎಚ್‌, 
9 | ಕಾಶೀಂಸಾಬು ತಂದೆ ಕಾಶೀಂಸಾಬ ಸ್ಪಂತ 1/ಡಿ/ಐ 3-82 1-72 ಖುಷಿ 1/8/12 1/ಡಿ1/ಜೆ 1/ಜಿ2 
ಸ ಸ ಸ್ಟ /ಡಿ/ ಷ್ಟಿ /ಡಿ/ 1/81/81 /ಡಿ1/ 1! 
1/ಡಿ1/ 1/ಎಫ್‌, 
10 | ಜಿ.ಹುಲಿಗೆಮ್ಮ ಗಂಡ ಲೇಟ್‌ ಹನಮಂತಪ್ಪ ಸ್ವಂತ 1/ಡಿ//ಇ 4-01 1-81 ಖುಷ್ಕಿ ಜ್‌ 364, 365/ಎ 1/ಇ2 i) 
11 ಇ ನು ಸು ಕ್‌ ಹದಿನ ಸಂತ 1/ಡಿ/ಟೆ ೩ 1-25 0-55 ಖುಷಿ ಗಡಿ ತ್ನ 1/ಡಿ1/ಸಿ 118/[ಎಲ್‌ 
ಮಲ್ಲಪ್ಪ ಹಂಪಾಪಟ್ಟಣ ಇ 1 ಕ Kk: ಉಳಿದಭಾಗ (ಆ 1 
































































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೩೯ 
ಅನುಭವ ಚಕಬಂದಿ (ಚತು:ಸೀಮೆ ) 
ಅ. ಸಾಧೀನಪಡಿಸುವ ಆಕಾರ ಜಮೀನಿನ 
ಖಾತೆದಾರರ ಹೆಸರು ದಾರರ ರಿ.ಸ.ನಂ ಯ 
ನಂ. ಜಿ ವಿಸ್ತೀರ್ಣಎ-ಗುಂ ರೂ-ಪೈ ತರಹೆ ಪೂರ್ವ ಪಶಿಮ ಉತರ ದಕಿಣ 
ಹೆಸರು ಚಿ ಣೆ ಮು 
1 2 3 4 5 6 7 8 9 10 11 
1/ಎಚ್‌ ಮತು 
12 | ಉಪ್ಪಾರು ಹನುಮಪ್ಪ ತಂದೆ ಸಣ್ಣಹನುಮಪ್ಪ ಸ್ವಂತ 1/ಡಿ/ಎಮ್‌/2 1-50 0-68 ಖುಷ್ಕಿ ಗಡಿ 1/3 ಮ 1/81/ಎಮ್‌1 1/ಎಚ್‌ 
1)ಮಾದಿಗಾರ ಹಾಲಕ್ಷ 
13 ತ ಸಂತ 1/ಡಿ/2 3-02 1-36 ಖಷಿ 1/ಡಿ1/ಸಿ 363 1/ಡಿ1/ಸಿ 1/ಡಿಗಸಿ 
2) ಹನುಮಂತ % 
14 | ದುರುಗಪ್ಪ ತಂದೆ ದಿವಂಗತ ಹನಮಪ್ಪ ಸ್ವಂತ 1/ಎಫ್‌ 1-34 1-06 ಖುಷ್ಕಿ 1/ಡಿ1/ಇ 365/ಎ 1/ಡಿ1/ಇ 17/ಎ 
15 | ಸೆರೆಗಾರ ನಾಗರಾಜ ತಾಯಿ ಸೆರೆಗಾರ ಹನಮವ್ವ ಸ್ವಂತ 1/ಜಿ/ಎ 2-05 1-16 ಖುಷ್ಕಿ 1/ಜಿ3 1/ಡಿ/ಎಫ್‌ 1/ಡಿ1/ಜಿ2 1/ಐ 
1/ಡಿ1/ಜಿ 
16 | ಸೆರೆಗಾರ ಬಸವರಾಜಪ್ಪ ತಾಯಿ ಸೆರೆಗಾರ ಹನಮವ್ವ ಸಂತ 1/ಜಿ/ಬಿ 0-60 0-25 ಖುಷ್ಕಿ 1/ಡಿ1/ಎ೦ 1/ಡಿ1/ ಎಫ್‌ ai 1/8 
yi 1ಡಿ1/ಐ 
1/ಡಿ1/ಜಿ 
17 | ಹನಮಂತಪ ತಂದೆ ಸಣ್ಣ ಹನಮಪ್ಪ ಸಂತ 1/ಜಿ/ಿ 2-58 1-19 ಖುಷ್ಕಿ 1/ಡಿ1/ಎ೦ 1/ಡಿ1/ ಎಫ್‌ 1/ಐ 
w ಣ (0 ಸ 1/ಡಿ1/ಐ 
ಸ್ಯ ಸ ಸ 1/ಡಿ/ 
18 ಎಮ್‌.ಅಬ್ಬುಲ್‌ಸಾಬ ತಂದೆ ಖಾಸೀಂಸಾಬ ಸ್ವಂತ 1/ಜಿ/2 2-07 0-93 ಖುಷ್ಕಿ ಎಮ್‌/! 1/81/ಜಿ2 1/ಡಿ1/ಐ 1/ಜಿ/ 
19 | 1)ಎಸ್‌.ಬಸಪ್ಪ 2)ಶಿದ್ರಾಮಪ್ಪ 3)ಕರಿಯವ್ವ ಸ್ವಂತ 13/ಸಿ/ 3-30 1-98 ಖುಷ್ಕಿ 15/ಎ ಗಡಿ 14/ಜಿ 13/22 
20 | ತಳವಾರ ಬಸಮ್ಮ ಗಂಡ ಲೇಟ್‌ ತಳವಾರ ಬಾಳಪ್ಪ ಸ್ವಂತ 14/ಎಫ್‌ 0-71 0-32 ಖುಷ್ಕಿ 14/ಜಿ ಗಡಿ ಗಡಿ 13/ಸಿ1 
21 |ಹೋಳಿಯಾಚಿ ಗೋಣಿಬಸಪ್ಪ ತಂದೆ ದಿ. ದುರುಗಪ್ಪ ಸ್ವಂತ 14/ಜಿ 3-87 1-75 ಖುಷ್ಕಿ 14/ಇ ಗಡಿ 370/ಎ 13/1, 15/ಎ 
22 | ಹೊಳಿಯಾಚಿ ಬಸವರಾಜ ತಂದೆ ದಿ. ಗುರುಗಪ್ಪ ಸ್ವಂತ 15/ಎ 2-05 0-93 ಖುಷ್ಕಿ 15/ಸಿ 13/21, 13/ಸಿ2 14/ಜಿ 15/8 
23 | ಶ್ರೀಮತಿ ಹಂಪಮ್ಮ ಗಂಡ ಜಂಬನಗೌಡ್ರ ಕಟ್ಟೇಗೌಡ್ರ ಸ್ವಂತ 15/ಸಿ ಪಿ 2-86 1-20 ಖುಷ್ಕಿ 16/ಸಿ 15/ಎ 15/ಬಿ 15/8 
24 ಶೀಮತಿ; ಬಳಗಾರ ಕೊಟ್ರಮ್ಮ RE ಯು ಸಂತ 15/ಡಿ 2-68 1-21 ಖುಷಿ ಕ 12/ಎಚ್‌ 15/ಸಿ, 15/ಎ 15/ಇ/2 
ಹಾಲಪ್ಪ ಕ 1 ಷ್ಠ 1672/2 J. /ಸಿ, 15/ /%/ 
1ಎಂ.ರಾಜಶೇಖರಯ್ಯ ತಂದೆಎಂ.ಬಸಯ್ಯ (1-24) 
25 ಸಂತ 15/ಇ 2-12 0-96 ಖುಷ್ಕಿ 16/ಇ2 12/ಎಜ್‌& ಐ 15/8 15/ಎಫ್‌ 
2)ಎಂ.ಬಸಮ್ಮ ತಂದೆ ಪತ್ರಯ್ಯ (1-88) 1 
26 | ಹಿರಾಳು ಶರಣಪ್ಪ ತಂದೆ ಹಿರಾಳು ರಾಮಚಂದ್ರಪ್ಪ ಸ್ವಂತ 16/ಬಿ/2 2-63 1-18 ಖುಷ್ಕಿ 17/ಎ 16/21 366 16/ಎಫ್‌ 








೬೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 

































































ಅನುಭವ ಚಕಬಂದಿ (ಚತು:ಸೀಮೆ ) 
ಅ. ಸಾಧೀನಪಡಿಸುವ ಆಕಾರ ಜಮೀನಿನ 
ಖಾತೆದಾರರ ಹೆಸರು ದಾರರ a | ಟಟ 
ನಂ. ಜಿ ವಿಸ್ತೀರ್ಣಎ-ಗುಂ ರೂ-ಪೈ ತರಹೆ ಪೂರ್ವ ಪಶಿಮ ಉತರ ದಕಿಣ 
ಹೆಸರು ಚಿ ಣೆ ನ 
1 2 3 4 5 6 7 8 9 10 11 
ಶ್ರೀಮತಿ ಬಳಿಗಾರ ಕೊಟ್ರಮ್ಮ ಗಂಡ ಲೇಟ್‌ ಬಳಿಗಾರ ಶ್ರ A ಸ 
27 ಹಾಲಪ್ಪ ಸ್ವಂತ 16/ಡಿ 0-38 0-18 ಖುಷ್ಕಿ 16/ಇ/1 15/ಡಿ 16/ಸಿ 16/ಇ/2 
1ಜೆ.ಎಂ.ನಾಗಯ್ಯ ತಂದೆ ಪತ್ರಯ್ಯ (3-11) 
28 ಸಂತ 16/ಇ 5-98 2-70 ಖುಷ್ಕಿ 16/ಎಫ್‌ 16/ಡಿ 16/ಸಿ ಹ ಬಿ 16/ಜೆ 
2)ಎಂ.ರಾಜಶೇಖರಯ್ಯ ತಂದೆ ಎಂ.ಬಸಯ್ಯ(2-87) ೫ 
29 | ಕುಂಬಾರು ಗಂಗಮ್ಮ ಗಂಡ ಕೆ. ಕಾಳಪ್ಪ ಸ್ವಂತ 16/ಎಫ್‌ 3-24 1-46 ಖುಷ್ಕಿ 16/ಜಿ 16/ಇ 16/ಬಿ/2 16/ಜೆ/2 
30 | ಕೊರವರ ಬಿದ್ದಪ್ಪ ತಂದೆ ರಾಮಪ್ಪ ಸ್ವಂತ 16/ಜಿ 3-54 1-60 ಖುಷ್ಕಿ 17/ಎ, 17/ಬಿ | 16/ಎಫ್‌, 16/ಜೆ 365 22 
31 | ಚಕ್ಕಲಿ ಈರಮ್ಮ ಗಂಡ ಬಸವರಾಜಪ್ಪ ಸ್ವಂತ 16/ಹೆಚ್‌ 0-57 0-26 ಖುಷ್ಕಿ 16/ಜೆ/ 15/ಎಫ್‌ 16/ಇ/2 16/ಜೆ 
32 | ಬಳಿಗಾರು ಮೂಕಬಸಪ್ಪ ತಂದೆ ಶರಣಪ್ಪ ಸ್ವಂತ 16/ಐ 0-66 0-30 ಖುಷ್ಕಿ 16/ಜಿಗ 16/ಜಿ 16/ಎಚ್‌ 16/ಐ 
16/ಇ2, 16/ಎಚ್‌, 
33 | ಗೊಂಡಬಾಳು ಪಕ್ಕೀರಪ್ಪ ಸಂತ 16/ಜೆ/ 4-16 1-87 ಖುಷ್ಕಿ 16/ಜೆ/2 (3 wh 16/ಇ/ 16/ಎಲ್‌ 
34 | ಕುಂಬಾರು ನಂದೆಪ್ಪನ ಮಗ ಕಾಳಪ್ಪ ಸ್ವಂತ 16/ಜೆ/2 2-75 1-24 ಖುಷ್ಕಿ 16/ಜಿ 16/ಜ1 16/ಎಫ್‌ 16/ಎಲ್‌ 
35 | ಬಿ. ರೇಣುಕಾ ಗಂಡ ಬಿ. ಮಲ್ಲಿಕಾರ್ಜುನ ಸ್ವಂತ 16/ಎಲ್‌ 2-10 0-95 ಖುಷ್ಕಿ 16/ಜಿ 16/8 16/81, 16/೫2 22 
36 | ಕೊರವರ ಬಿದ್ದಪ್ಪ ತಂದೆ ರಾಮಪ್ಪ ಸ್ವಂತ 17/ಬಿ 2-44 1-10 ಖುಷ್ಕಿ 17/ಸಿ3 16/ಜಿ 17/ಸಿ/ 20 
37 | ಗಂಗಮ್ಮ ಗಂಡ ಕಾಳಪ್ಪ ಸ್ವಂತ 17/ಸಿ/ 0-71 0-32 ಖುಷ್ಠಿ 17/ಸಿ/2 17/ಎ 1/ಎಫ್‌ 17/ಬಿ 
38 | ಉ.ಬೆಂಕಿ ತಿಮ್ಮಪ್ಪ ಸ್ವಂತ 17/ಸಿ/2 0-74 0-34 ಖುಷ್ಕಿ 17/ಡಿ! 17/ಸಿ1 1/ಡಿ1/ಇ 17/ಸಿ3 
17/ಡಿ2, 
39 | ಕೊರವರ ಬಿದ್ದಪ್ಪ ತಂದೆ ರಾಮಪ್ಪ ಸಂತ 17/ಸಿ/ಡಿ 1-42 1-09 ಖುಷ್ಕಿ 17/ಬಿ 17/ಸಿ/2 20 
[ಇ if 17/ಎಫ್‌ 
40 | ಉಪ್ಪಾರ ಕನಕಪ್ಪ ತಂದೆ ಸೋಮಪ್ಪ ಸ್ವಂತ 17/ಡಿಪಿ 2-21 0-90 ಖುಷ್ಕಿ 17/ಇ2 17/ಸಿ3 17/ಡಿ! 17/ಎಫ್‌ 
41 | ಉಪ್ಪಾರು ಹನುಮಪ್ಪ ತಂದೆ ಸಣ್ಣಹನುಮಪ್ಪ ಸ್ವಂತ 17/ಇ/ 3-13 1-41 ಖುಷ್ಕಿ ಗಡಿ 17/ಡಿ 1/ಐ 17/ಇ2 
[)ಬ೦ಟ್ರು ಸಣ್ಣಹನುಮಂತಪ್ಪ ತಂದೆ ದುರುಗಪ್ಪ(2-33) 
ನು ಬ 17/81, 
42 | 2)ಬಂಟ್ರು ಪಕ್ಕೀರಮ್ಮ ಗಂಡ ಲೇಟ್‌ ಬಂಟ್ರು ಸ್ವಂತ 17/ಇ/2 4-65 2-10 ಖುಷ್ಕಿ ಗಡಿ 17/ಡಿ2 17/ಇ1 17/ಜ2 
ದೊಡ್ಡದುರುಗಪ್ಪ (2-32) 











































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೪೧ 
ಅನುಭವ ಚಕಬಂದಿ (ಚತು:ಸೀಮೆ ) 
ಅ. ಸಾಧೀನಪಡಿಸುವ ಆಕಾರ ಜಮೀ 
ಖಾತೆದಾರರ ಹೆಸರು ದಾರರ ರಿ.ಸ.ನಂ Ro ¥ ತ 
ನಂ. ವಿಸ್ತೀರ್ಣಎ-ಗುಂ | ರೂ-ಪೈ | ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಹೆಸರು ಬಿ ಕ್‌ ನ 
1 2 3 4 5 6 7 8 9 10 11 
43 | ಹನುಮಂತಪ್ಪ ತಂದೆ ಮೊಟ್ಟಪ್ಪ ಸ್ವಂತ 17/ಎಫ್‌ 1-26 0-57 ಖುಷ್ಕಿ 17/ಜಿ1 17/ಸಿ3 17/ಡಿ2 19 
44 | ಉಪ್ಪಾರ ಗೋಣೆಪ್ಪ ತಂದೆ ಬಿದ್ದಪ್ಪ ಸ್ವಂತ 17/ಜಿ/ 1-03 0-46 ಖುಷ್ಕಿ 17/ಜಿ2 17/ಎಫ್‌ 17/ಇ2 19 
1)ಉಪಾರ ರಾಮಪ ತಂದೆ ಸೋಮಪ (1-29) 
45 ಈ ಬ ಸ ಸಂತ 17/ಜಿ/2 2-58 1-17 ಖುಷ್ಕಿ ಗಡಿ 17/ಜಿ1 17/ಇ2 18 
2)ಉಪ್ಪಾರ ಕಾಳವ್ವ ಗಂಡ ಲೇಟ್‌ ಮೂಕಪ್ಪ(1-29) ನ 
46 | ಎನ್‌ಕೆ ನಾಚ್‌ ಮುತ್ತ ಗಾಂಡ್ರೆ ಸ್ವಂತ 362/ಬಿ 1-57 0-71 ಖುಷ್ಕಿ 363 361/, 361/2 362/ಎ 364 
47 ಬಿ.ರಾಮಣ್ಣ ಶೆಟ್ಟ ತಂದೆ ಗ೦ಗಪ್ಪ ಶೆಟ್ಟ ಸ್ವಂತ 363 1-56 0-71 ಖುಷ್ಕಿ 1/ಡಿ2 362/ಎ 360 364 
48 1ಕರಿಯಪ್ಪ 2)ಭೀಮಪ್ಪ ಸ್ವಂತ 365/ಬಿ 0-20 0-10 ಖುಷಿ 365/ಎ 16/ಬಿ2 366 16/ಬಿ3 
49 | ಶಿದು ಮಾಯಪ ತಂದೆ ಕ್ಲಷ್ಟಪ ಸಂತ 369 ಪ್ಲೆ 5-00 2-25 ಖುಷಿ 368/ಬಿ ಸರ 361/1 370/ಎ 
ಒಟ್ಟು 107-24 
ಹೋಬಳಿ : ಹಗರಿಬೊಮನಹಳ್ಳಿ ಗ್ರಾಮ : ವ್ಹಾಸಪುರ 
೬ ಲ ಖಿ ಲ 
1 ಶಂಭುಲಿಂಗಪ ತಂದೆ ಓಬಣ್ಣನವರ ಮಲ್ಲಪ ಸಂತ 1/ಎಬಿ/ ಪ್ಲ 1-37 0-69 ಖುಷಿ Uae ಗಡಿ 354 1/ಎಬಿ/2 
೦ಭುಲಿಂಗಪ್ಪ ತಂ ಬಣ್ಣ ಲ್ಲಪ್ಪ ಸ್ಪಂ /ಎಬಿ/ ಪೈ — — ಷ್ಟಿ ಉಳಿದಭಾಗ /ಎಬಿ/ 
A RN 1/ಎಬಿ/3ರ 
2 ಕಮ್ಮಾರ ಹನುಮಂತಪ್ಪ ಸ್ವಂತ 1/ಎಬಿ/3 1-41 1-02 ಖುಷ್ಕಿ 3/ಎ1 ಗಡಿ 1/ಎಬಿ/2 ಉಳದ ಭಗ 
3 | ಹಂಪಿನಕಟ್ಟ ಸಣ್ಣಹನುಮವ್ವ ಗಂಡ ದೊಡ್ಡ ಹುಲುಗಪ್ಪ ಸ್ವಂತ 1/ಸಿ 4-10 0-95 ಖುಷ್ಕಿ 4/ಎ ಗಡಿ 1/ಎಬಿ/3 1/8 
4 | ಕೆ.ನಾಗರಾಜ ತಂದೆ ದಿವಂಗತ ಕೆ. ಈರಣ್ಣ ಸ್ವಂತ 3/ಎ//ಎ 1-85 0-45 ಖುಷ್ಕಿ 3ಎ/2 3/ಎ1 2/ಸಿ 3/ಸಿ 
5 ಕೆಂಚಮ್ಮ ತಂದೆ ಗೋಣಿ ಬಸಪ್ಪ ಸ್ವಂತ 3/ಎ/(/ಬಿ 2-15 0-50 ಖುಷ್ಕಿ 3ಎ/2 3/ಎ1 2/ಸಿ 3/ಸಿ 
6 | ಕೆ.ನಾಗರಾಜ ತಂದೆ ದಿವಂಗತ ಕೆ. ಈರಣ್ಣ ಸ್ವಂತ 3/ಎ/2/ಎ 0-80 0-19 ಖುಷ್ಕಿ 3/ಎ2/ಬಿ 3/ಎ1 2/ಸಿ 3/ಸಿ 
7 ಕೆ.ದೊಡ್ಡಹನಮಂತಪ್ಪ ತಂದೆ ದಿವಂಗತ ಕೆ. ಈರಣ್ಣ ಸ್ವಂತ 3/ಎ/2/ಬಿಸ 0-36 0-08 ಖುಷ್ಕಿ 3/ಎ2/ಬಿ2 3/ಎ2/ಬಿ1 2/ಸಿ 3/ಸಿ 
8 ಕೆ. ಅಂಜನಪ್ಪ ತಂದೆ ಕೆ. ದೊಡ್ಡ ಹನುಮಂತಪ್ಪ ಸ್ವಂತ 3/ಎ/2/ಬಿ2 1-00 0-23 ಖುಷ್ಕಿ 3/ಎ2/ಬಿ2 3/ಎ2/ಬಿ1 2/ಸಿ 3/ಸಿ 
9 | ಕೆ.ವಿರೇಶ ತಂದೆ ಕೆ. ದೊಡ್ಡ ಹನುಮಂತಪ್ಪ ಸ್ವಂತ 3/ಎ/2/ಬಿ3 1-00 0-23 ಖುಷ್ಕಿ 3/ಎ2/ಬಿ2 3/ಎ2/ಬಿ1 2/ಸಿ 3/ಸಿ 


































































































೬೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಅನುಭವ ಚಕಬಂದಿ (ಚತು:ಸೀಮೆ ) 
ಪಡಿಸುವ ರ ಮಿ 
ಪ್ಪ ಖಾತೆದಾರರ ಹೆಸರು ದಾರರ ರಿ.ಸ.ನಂ Ro er 
ನಂ. ವಿಸ್ತೀರ್ಣಎ-ಗುಂ | ರೂ-ಪೈ | ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಹೆಸರು ಚ ಇ ಹಿ 
1 2 3 4 5 6 7 8 9 10 11 
10 ಕೆಂಚಮ್ಮ ತಂದೆ ಗೋಣಿಬಸಪ್ಪ ಸ್ವಂತ 3/ಎ/2/ಬಿ4 2-65 0-70 ಖುಷ್ಕಿ 3/ಬಿ 3/ಎ2/ಬಿ3 2/ಸಿ 3/ಸಿ 
3ಎ/, 3ಎ/2 
11 | ವಡ್ರ ಗಂಗಮ್ಮ ಗಂಡ ವಡ್ರ ಹಾಲಪ್ಪ ಸಂತ 3/ಸಿ 1-00 0-23 ಖುಷ್ಕಿ 3/ಬಿ 1/ಎ/ಬಿ/3 4ಎ, 4/ಬಿ1 
ಹಾ ೬ ಊ ಯ 3/ಬಿ 
3/ಎl, 3/ಎ2 4/ಎ 
12 | ವಡ್ರ ಯಲ್ಲಮ್ಮ ಗಂಡ ಬಿದ್ದ ಹನಮಪ ಸಂತ 3/ಸಿ 1-00 0-23 ಖುಷ್ಕಿ 3/ಬಿ 1/ಎ/ಬಿ3 
[ರ [So [ತಾ ಬ ಸ 3/ಬಿ 4/ಬಿ 
3/ಎ1, 3/ಎ2 4/ಎ 
13 | ವಡ್ರ ಸರೋಜಮ್ಮ ಗಂಡ ವಡ್ರ ನಾಗಪ ಸಂತ 3/ಸಿ/3 0-25 0-10 ಖುಷ್ಕಿ 3/ಬಿ 1/ಎ/ಬಿ3 
ನು ೬ ಖಾ ಬ ಸ 3/ಬಿ 4/ಬಿ 
14 | ಸಣ್ಣಹನುಮವ್ವ ಗಂಡ ದೊಡ್ಡಹುಲುಗಪ್ಪ ಸ್ವಂತ 4/ಎ 2-44 0-57 ಖುಷ್ಕಿ 4/ಬ1, 4/ಬಿ2 1/ಸಿ 3/ಸಿ 4/ಬಿ2 
15 | ವಡ್ರ ರತ್ನಮ್ಮ ಗಂಡ ವಡ್ರ ರಾಮಪ್ಪ ಸ್ವಂತ 4/ಬಿ/ಎ 1-00 0-23 ಖುಷ್ಕಿ 8/ಎ 4/ಎ 3/ಸಿ 4/ಬಿ2 
16 | ವಡ್ರ ಸರೋಜಮ್ಮ ಗಂಡ ವಡ್ರ ನಾಗಪ್ಪ ಸ್ವಂತ 4/ಬಿ/ಬಿ 0-80 0-19 ಖುಷ್ಕಿ 8/ಎ 4/ಎ 3/ಸಿ 4/ಬಿ2 
()ಬ೦ಟ್ರ ಉಮೇಶಪ್ಪ ತಂದೆ ದೊಡ್ಡ ಹನುಮಂತಪ್ಪ (2-80) 
17 )ಹನುಮಂತಪ್ಪ ತಂದೆ ದಿವಂಗತ ಸೋಮಪ್ಪ(2-00) ಸ್ವಂತ 5/ಎ 6-80 1-57 ಖುಷ್ಕಿ 5/ಬಿ ಗಡಿ 1/ಡಿ ಮತ್ತು 4/ಬಿ2 5/ಬಿ 
8)ಹುಲುಗಪ್ಪ ತಂದೆ ದಿವಂಗತ ಸೋಮಪ್ಪ (2-00) 
ವಿ. ಗೋವರ್ಧನ ಗಂಡ ವಿ.ಎಸ್‌.ಆರ್‌. ಕೋಟೇಶರ್‌ 5/ಬಿ ದ 
18 ಹ ಸಂತ 5/ಬಿ ಪೆ 2-23 0-45 ಖುಷ್ಕಿ 6/ಎ 5/ಎ 4/ಬಿ2 
ರಾವ್‌ ವ ಈ ಉಳಿದಭಾಗ 
19 | ಹನಮಂತಪ್ಪ ತಾಯಿ ದಿವಂಗತ ಬಸಮ್ಮ ಸ್ವಂತ 6/ಎ 5-71 1-32 ಖುಷ್ಕಿ 7 5/ಬಿ 8/ಎ 6/ಬಿ 
20 ಸ ಹು ಸರೆತಾನುಮುಂತಪ್ಪ ತಥ ಸಂತ 8/ಎ 5-00 1-15 ಖುಷಿ 8/ಬಿ2 4/ಬಿ2 4/ಬಿ1 6/ಎ 
ಕುರುಬರ ಸಂಗಪ್ಪ ಇ ( ಇ 
21 | ಜಿವೂರ ಹೆಮಾದ್ರಪ್ಪ ತಂದೆ ಪಕ್ಕೀರಪ್ಪ ಸ್ವಂತ 8/ಬಿ/ 4-50 1-03 ಖುಷ್ಕಿ 9 3/ಸಿ 3/ಬಿ 8/ಬಿ2 
ಒಟ್ಟು 47-42 
“ಹೋಬಳಿ : ತಂಬ್ರಹಳ್ಳಿ ಗ್ರಾಮ : ವರದಾಷುರ 
ಛ ೨ 
1 ರ್ಟ ಶನ ಸಾಟಿಯ್ಯ ಸಂತ 337/ಎ ಪ್ಲೆ 1-02 1-30 ಖುಷಿ ಸರ 397/ಬಿ 396 338/ಎ 
ಮರಿಯಮ್ಮನಹಳ್ಳಿ ತ ಕ | ಉಳಿದಭಾಗ ಗ 1 


























































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೪೩ 
ಅನುಭವ ಚಕಬಂದಿ (ಚತು:ಸೀಮೆ ) 
ಅ. ಸಾಧೀನಪಡಿಸುವ ಆಕಾರ ಜಮೀ 
ಖಾತೆದಾರರ ಹೆಸರು ದಾರರ ರಿ.ಸ.ನಂ ಸ ತಸ ನಿನ 
ನಂ. ವಿಸ್ತೀರ್ಣಎ-ಗುಂ | ರೂ-ಪೈ | ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಹೆಸರು ಚ ಇ [NY 
1 2 3 4 5 6 7 8 9 10 11 
2 | ಪಹಣಿಯ ಪಕಾರ ಸಂತ 338 ಪ್ಲೆಕಿ 1-50 0-65 ಖುಷಿ 438ರ 397/ಬಿ, 354/ಬಿ 337 339 
ಪ ಪಕಾ ಸ್ವಂ ಪ್ಯು ದ್‌ — ಷ್ಟಿ ಉಳಿದಭಾಗ /ಬಿ, /ಬಿ /ಎ /ಎ 
3 | ದುರಗಪ ತಂದೆ ಯಮನಪ ವರದಾಪುರ ಸಂತ 339 ಪೆ 1-50 2-12 ಖುಷಿ ತಟ 354/ಸಿ 338/ಎ 352/ಎ 
354ರ 339/ಎ 
4 | ತಾಳೂರು ವೀರಭದಪ ತಂದೆ ಟಿ. ಈರಣ್ಣ ಸಂತ 354/ಬಿ ಪೆ 0-40 0-30 ಖುಷ್ಕಿ 339/ಸಿ 339 
ಬಿಪ್ರ ಫಿ ಹ 9 ಉಳಿದಭಾಗ 339/ಸಿ 
ತಳವಾರ ತಿಂದವ್ದ ತಾಯಿ ಮರಿಯವ್ದ ವರದಾಪುರ 337 
5 ಇ ಬೆ ಸ್ಪಂತ 397/ಬಿ 4-93 1-48 ಖುಷ್ಕಿ 397/ಎ 396 399 
ಬಿ 336/ಎ 
6 | ಜಿ.ಹೆಚ್‌.ಹಣಮಂತ ತಂದೆ ಜಿ.ಹೆಚ್‌.ಭೀಮಪ್ಪ ಸ್ವಂತ 398/ಎ 0-64 0-18 ಖುಷ್ಕಿ 397/ಎ 398/ಬಿ 395 398/ಸಿ 
ಒಟ್ಟು 9-99 
ಘೋಷ್ಟಾರೆ 
ಅ. ನಂ. ಗ್ರಾಮದ ಹೆಸರು ಒಟ್ಟು ಕ್ಷೇತ್ರ ಖರಾಬು ಕ್ಷೇತ್ರ ನಿವ್ವಳ ಕ್ಷೇತ್ರ 
1 2 3 4 5 
1 ಹಂಪಾಪಟ್ಟಣ 107-24 | 107-24 
2 ವ್ಯಾಸಪುರ 47-42 ದ 47-42 
೨ ವರದಾಪುರ 9-99 ದ 9-99 
ಒಟ್ಟು 164-65 ಹ 164-65 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಪಿ. ರಾಮಕೃಷ್ಣ, 
ಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





ವಿಶೇಷ ರಾಜ್ಯ ಪತ್ರಿಕೆ 





೬೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ 
ಡ್‌ ಡ್‌ 
ವಿಶೇಷ ರಾಜ್ಯ ಪತ್ರಿಕೆ 
ಭಾರ - 1 ಬೆ೦ದಚೂರು, ಶುಕ್ರವಾರ, ಜುಲೈ ೧೯, ೨೦೧೩ (ಆಷಾಢ ೨೮, ಶಹ ವರ್ಷ ೧೯೩೫) ನಂ. ೯೫೭ 
Part - 88] Bangalore, Friday, July 19, 2013 (Ashadha 28, Shaka Varsha 1935) No. 957 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ವಯ ಅಧಿಸೂಚನೆ 
ಸಂಖ್ಯೆ: ಸಿಐ 231 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 18.07.2013 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 1966) (ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1ರನ್ವಯ ವಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 436 ಎಸ್‌ಪಿಕ್ಕೂ 2010, ದಿನಾಂಕ: 12.08.2010 (ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ)ರಂದು ಹೊರಡಿಸಿದೆ. ದಿನಾಂಕ: 13.08.2010ರಂದು ಪ್ರಕಟವಾದ ಕರ್ನಾಟಕ ರಾಜ್ಯಪತ್ರದ ಪುಟ 
ಸಂಖ್ಯೆ: 1ರ೦ದ 4ರವರೆಗೆ ವಿಶೇಷ ಪತ್ರಿಕೆ ಭಾಗ-3ರಲ್ಲಿ ಕರ್ನಾಟಕ ಸರ್ಕಾರವು ಸುವರ್ಣ ಕರ್ನಾಟಕ ಕಾರಿಡಾರ್‌ ಯೋಜನೆಗಾಗಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ ಕಲಂ 28ರ ಉಪ ಕಲಂ (3)ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ 
ಕಾಣಿಸಲ್ಪಟ್ಟಿದೆ ಹಾಗೂ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966)ರ ಕಲಂ 28 ಉಪ ಕಲಂ (4)ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ 
ಕಾಣಿಸಿರುವ ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 






































ಅನುಸೂಚಿ 
ಗ್ರಾಮ : ಸಿದ್ದಿಪುರ ಹೋಬಳಿ : ಕಸಬಾ (18) ತಾಲ್ಲೂಕು : ಶಿವಮೊಗ್ಗ ಜಿಲ್ಲೆ : ಶಿವಮೊಗ್ಗ 
a ಗಡಿಗಳು KR ವಿಸ್ತೀರ್ಣ ಹ್‌ 
ಣ್‌ ಣ್‌ ಕ್‌ 

ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ಸೆ ರೂಪೈ 

ಉತ್ತರ ಪೂರ್ವ ದಕ್ಷಿ ಣ ಪಶ್ಚಿಮ ಐನ್‌ ಖರಾಬು ಬಾಕಿ 
1. | ಶ್ರೀ ರುದ್ರೇಶಪ್ಪ ಬಿನ್‌ ಕಲಂ 2ರಂತೆ ಸ್ಟೇಟ್‌ ಬ್ಯಾಂಕ್‌ ಖುಷ್ಕಿ 4ಪಿ 6 5 ಹಾಗೂ 6 | 4ರ ಉಳಿಕೆ 8 5-00 ——— 5-00 3.30 

ಬಸಪ್ಪ ಆಫ್‌ ಇಂಡಿಯಾ, ಶಿವಮೊಗ್ಗ 
ಇವರಿಗೆ ಆಧಾರ 
ಒಟ್ಟು 5-00 ದರದ 5-00 























ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೪೫ 






































ಘೋಷ್ಟಾರೆ 
ಗ್ರಾಮದ ಭೂಸ್ವಾಧೀನಪಡಿಸಿಕೊಳ್ಳಬೇಕಾದ ವಿಸ್ತೀರ್ಣ 
ಕ್ರಸಂ ಹೆಸರು 
ಐನ್‌ (ಎ-ಗುಂ) ಖರಾಬು (ಎ-ಗುಂ) ಬಾಕಿ (ಎ-ಗುಂ) 
1 ಸಿದ್ದಿಮರ 5_00 ——— 5-00 
ಒಟ್ಟು 5-00 ಮಜ 5-00 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಪಿ. ರಾಮಕೃ್ಸಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ವಿಶೇಷ ರಾಜ್ನ ಪತಿಕೆ 
ಲಿ. 
ಭಾರ - 1 ಬೆ೦ದಚೂರು, ಶುಕ್ರವಾರ, ಜುಲೈ ೧೯, ೨೦೧೩ (ಆಷಾಢ ೨೮, ಶಹ ವರ್ಷ ೧೯೩೫) . ೯೫೮ 





Part - 111 Bangalore, Friday, July 19, 2013 (Ashadha 28, Shaka Varsha 1935) . 958 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ಹಯ ಅಧಿಸೂಚನೆ. 
ಸಂಖ್ಯೆ: ಸಿಐ 328 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 18.07.2013 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ವಿಧಿ 28(1)ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 22.07.2006ರ ಅಧಿಸೂಚನೆಯನ್ನು ಕರ್ನಾಟಕ 
ವಿಶೇಷ ರಾಜ್ಯ ಪತ್ರದ ಭಾಗ-3ರ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ: 1ರಿಂದ 98ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 34 ಎಸ್‌ಪಿಕ್ಕೂ 2007, ದಿನಾಂಕ: 31.01.2007 ರಾಜ್ಯಪತ್ರ ದಿನಾಂಕ: 02.02.2007ರ ಭೂಸ್ವಾಧೀನಕ್ಕೆ 
ಒಳಪಟ್ಟ ಪ್ರದೇಶದ ಪ್ರಕಾರ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 


ಮೇಲ್ಕಂಡ ಅಧಿಸೂಚನೆಯ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ 
ದಿಶೆಯಲ್ಲಿ ಮೇಲ್ಕಂಡ ಕಾಯ್ದೆಯ ವಿಧಿ 28(3)ರಡಿ ಕೆ.ಐ.ಎ.ಡಿ.ಬಿ. ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತಮಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಆದೇಶ ಹೊರಡಿಸಿದ್ದಾರೆ. 


ಆದುದರಿಂದ 1966ರ ಕೆ.ಐ.ಎ.ಡಿ. ಕಾಯ್ದೆ ವಿಧಿ 28(4)ರಡಿಯಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ 


ಸ್ವಾಧೀನಪಡಿಸಿಕೊಂಡಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 


೬೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 












































ಅನುಸೂಚಿ 
ಗ್ರಾಮ : ಹಾರೋಹಳ್ಳಿ ಹೋಬಳಿ : ಹಾರೋಹಳ್ಳಿ ತಾಲ್ಲೂಕು : ಕನಕಪುರ ಜಿಲ್ಲೆ : ರಾಮನಗರ 
ಭೂಸ್ವಾಧೀನಪಡಿಸಿಕೊಳ್ಳಬೇಕಾದ ವಿಸ್ತೀರ್ಣ 
ಕ್ಷ ಅನುಭವದಾರರ ಸರ್ವೆ ಸ ಸ ಆಕಾರ ಚೆಕ್ಕುಬಂದಿ 
ಪ್‌ ಪ (ಎ-ಗುಂ) 
ಇತ ಖಾತೆದಾರರ ಹೆಸರು ಹೆಸರು ಸು ತರಹೆ (ರೂ) 
ಐನ್‌ ಖರಾಬು ಬಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
I; ಬಿ. ಮಂಜೇಶ್‌ ಕುಮಾರ್‌ ಬಿನ್‌ ಬಿ. ಮಂಜೇಶ್‌ 848 4-00 0-15 3-25 ಖುಷ್ಕಿ 5-34 629 629 629 816 
ಸಿ. ಬಸವಯ್ಯ ಕುಮಾರ್‌ 
ಒಟ್ಟು 4-00 0-15 3-25 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಖೆ೦ದಚೂರು, ಶುಕ್ರವಾರ, ಜುಲೈ ೧೯, ೨೦೧೩ (ಆಷಾಢ ೨೮, ಶಹ ವರ್ಷ ೧೯೩೫) ನಂ. ೯೯ 
Part - 88] Bangalore, Friday, July 19, 2013 (Ashadha 28, Shaka Varsha 1935) No. 959 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ವಯ ಅಧಿಸೂಚನೆ 


ಸಂಖ್ಯೆ: ಸಿಐ 365 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 18.07.2013 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ 18) ವಿಧಿ 28(1)ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ 29.12.2012 ರಂದು ಕರ್ನಾಟಕದ ವಿಶೇಷ ರಾಜ್ಯ ಪತ್ರ 
ಭಾಗ-3 ವಿಶೇಷ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ ಸಿಐ 638 ಎಸ್‌ಪಿಕ್ಕೂ 2012 ದಿನಾಂಕ 29.12.2012ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಸ್ಪತ್ತುಗಳ ಪ್ರದೇಶವನ್ನು ಬೆಂಗಳೂರು 
ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 


ಮೇಲ್ಕಂಡ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿ ನಮೂದಿಸಲ್ಪಟ್ಟರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28(3)ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 


ಆದುದರಿಂದ, 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(4)ರ (1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ 18) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ 


೬೩೪೭ 




























































































ಚಕ್ನುಬಂದಿ (ಸಿಟಿ ಸರ್ವೆ) ನಕಾಶೆಯಂತೆ ನಿವೇಶನ 
ಶ್ರ 9 ಸ್‌ ಇ ಡ್‌ ಇ" 
3 | ಖಾತಾದಾರರ ಹೆಸರು | ಅನುಭವದಾರರ ಹೆಸರು | ನಲ್‌ಎ/ಸಿಟಿ ಸರ್ವೆ | ಸ್ಫತ್ತಿನ | ಭೂಸ್ವಾಧೀನಕ್ಕೆ ಒಳಪಟ್ಟ /ಕಟ್ಟಡಗಳ 
ಸಂ. ನಂ. ಸಂಖ್ಯೆ ವಿಸ್ತೀರ್ಣಚ.ಮೀ. ಪೂರ್ವ ಪಶಿಮ ಉತರ ದಕಿಣ 
ಸ ke) ಬ ವಿವರಗಳು 
ಪ್ರದೇಶದ ಹೆಸರು : ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. : 01 ವಾರ್ಡ್‌ ಹೆಸರು : ಹೆಚ್‌.ಎಂ.ಟಿ. 
ಗ್ರಾಮ : ಪೀಣ್ಯ ಹೋಬಳಿ : ಯಶವಂತಪುರ ತಾಲ್ಲೂಕು: ಬೆ೦ಗಳೂರು ಉತ್ತರ 
ಜಯಂತಿಲಾಲ್‌ ಪಿ. 
ಜಯಂತಿಲಾಲ್‌ ಪಿ. ಅಮೃತ್‌ ಪಿ. 
ಪಟೇಲ್‌, ಗ ಕೆಐಎಡಿಬಿ ಪ್ಲಾಟ್‌ ತ ಬಿಎಂಆರ್‌ಸಿಎಲ್‌ | ಬಿಎಂಆರ್‌ಸಿಎ ರಾಷ್ಟೀಯ 
1 ಪಟೇಲ್‌, ಛ್‌ 2/ 99.43 ಪಟೇಲ್‌ ರವರ ಅ 
ಚಂಪಾಬೆನ್‌ ಪಿ. ನಂ.1ರ ಪೈಕಿ ಸ್ಪತು ಲ್‌ ಸ್ಪತು ಹೆದ್ದಾರಿ ನಂ.4 
ಚಂಪಾಬೆನ್‌ ಪಿ. ಪಟೇಲ್‌ ಸ್ವತ್ತು ಸ ನ 
ಪಟೇಲ್‌ 
1) ನಂಜಿಭಾಯಿ 1) ನಂಜಿಭಾಯಿ 
ಪಿ. ಪಟೇಲ್‌, ಪಿ. ಪಟೇಲ್‌, 
2) ಅಮೃತ್‌ಲಾಲ್‌ 2) ಅಮೃತ್‌ಲಾಲ್‌ 
ತೇಜ್‌ಪಾಲ್‌ ಜಯಂತಿಲಾಲ್‌ 
ಪಿ. ಪಟೇಲ್‌, ಪಿ. ಪಟೇಲ್‌, ಕೆಐಎಡಿಬಿ ಪ್ಲಾಟ್‌ ನ ಬಿಎಂಆರ್‌ಸಿಎ ರಾಷ್ಟೀಯ 
2 ಕತಿ ರ್‌ sh CS ನಂ.1ರ Be 2/1-2 112.34 ಕೊಠಾರಿ ರವರ ಪಿ. ಪಟೇಲ್‌ ಅಸ ಹ ನಂ 
ಐ ry ಡೆ ಉಯ್ರಿ [) ¢ ಜ್ರ 
) ಲಾ ) ಲಾ 4 5) ಸ್ವತ್ತು ರವರ ಸ್ವತ್ತು ಹ ದ 
ಪಟೇಲ್‌ ಪಟೇಲ್‌ 
4) ಕಿಶೋರ್‌ ಪಿ. 4) ಕಿಶೋರ್‌ ಪಿ. 
ಪಟೇಲ್‌ ಪಟೇಲ್‌ 
ಅಮೃತ್‌ ಪಿ. 
ಕೆಐಎಡಿಬಿ ಪ್ಲಾಟ್‌ ಬಿಎಂಆರ್‌ಸಿಎಲ್‌ ೪ ಬಿಎಂಆರ್‌ಸಿಎ ರಾಷೀಯ 
3 ತೇಜ್‌ಪಾಲ್‌ ಕೊಠಾರಿ ತೇಜ್‌ಪಾಲ್‌ ಕೊಠಾರಿ ಸ 2/-] 247.43 ಪಟೇಲ್‌ ರವರ ಅ 
ನಂ.1ರ ಪೈಕಿ ಸ್ಪತು ಲ್‌ ಸತು ಹೆದಾರಿ ನಂ.4 
5) ನ ಸ ಜ್ರ ಬ 
ಯಂ 
ಒಟ್ಟು ವಿಸ್ತೀರ್ಣ 459.20 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





೬೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಬೆಂಗಚೂರು, ಮಂಗಕವಾರ, ಖುಲೈ ೨೩, ೨೦೧೩ (ಶ್ರಾವಣ ೧, ಪಕ ವರ್ಷ ೧೯೩೫) ನಂ. ೯೬೬ 
Part - III Bangalore, Tuesday, July 23, 2013 (Shravana 1, Shaka Varsha 1935) No. 966 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ವಯ ಅಧಿಸೂಚನೆ 
ಸಂಖ್ಯೆ: ಸಿಐ 338 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 23.07.2013 


1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ, (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ವಿಧಿ 28(1) ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ 15.04.1997ರ ಅಧಿಸೂಚನೆ, ಕರ್ನಾಟಕ ವಿಶೇಷ 
ರಾಜ್ಯ ಪತ್ರ ಭಾಗ-3ರ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ (1 ರಿಂದ (74)ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ ಸಿಐ 92 ಎಸ್‌ಪಿಕ್ಕೂ 97 ದಿನಾಂಕ 15.04.1997ರ ಭೂಸ್ವಾಧೀನಕ್ಕೆ ಒಳಪಟ್ಟ ಪ್ರದೇಶದ ಪ್ರಕಾರ ಸರ್ಕಾರ ಸದರಿ 
ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶದ ಸ್ಥಾಪನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಪ್ರಕಟಿಸಲಾಗಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ ಮೇಲ್ಕಂಡ 
ಕಾಯ್ದೆ ವಿಧಿ 28(3)ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 


ಆದುದರಿಂದ ಈಗ 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4)ರ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ 18)ರ ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 












































ಅನುಸೂಚಿ 
ಗ್ರಾಮ : ಬಾಣಂದೂರು ಹೋಬಳಿ : ಬಿಡದಿ ತಾಲ್ಲೂಕು : ರಾಮನಗರ ಜಿಲ್ಲೆ: ರಾಮನಗರ 
ಸ್ನಾಧೀನಪಡಿಸಿಕೊಳ್ಳ 
ಬಸ್ಪವೀನತ (ಳ್ಳ ಚೆಕ್ಕುಬಂದಿ 
ಕ್ರ ಖಾತೆದಾರರ ಅನುಭವದಾರರ ಸರ್ವೆ ಬೇಕಾದ ವಿಸ್ತೀರ್ಣ ಆಕಾರ 
ಸಂ ಹೆಸರು ಹೆಸರು ನಂ ಐನ್‌ ಖರಾಬು ಬಾಕಿ ತರಹೆ (ರೂ) ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎ-ಗು ಎ-ಗು ಎ-ಗು ಸ.ನಂ. ಸ.ನಂ ಸನಂ. | ಸನಂ 
1 ವಿ.ದೇವರಾವ್‌ ಬಿನ್‌ ವೆಂಕೋಬರಾವ್‌ ವಿ.ದೇವರಾವ್‌ 245/2 0-16 0-02 0-14 ಖುಷ್ಕಿ 0-45 245/2) 245/2 p 1853 | 245/7 
ಪೈಕಿ 245 
Bp 2458 p 
2 ವಿ. ರಾಮರಾವ್‌ ಬಿನ್‌ ವೆಂಕೋಬರಾವ್‌ ವಿ.ರಾಮರಾವ್‌ 245/2 ಪೈಕಿ 0-15 0-02 0-13 ಖುಷ್ಕಿ 0-45 186/ p 245/2, 245/3 185/3 245/3 
ಒಟ್ಟು 0-31 0-04 0-27 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 








ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೪೯ 
ಣ್‌ ಡ್‌ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - 11 ಬೆ೦ಗಜೂರು, ಶುಕ್ರವಾರ, ಖುಲೈ ೨೬, ೨೦೧೩ (ಶ್ರಾವಣ ೪, ಶತ ವರ್ಷ ೧೯೩೫) ನಂ. ೯೭೬ 
Part - III Bangalore, Friday, July 26, 2013 (Shravana 4, Shaka Varsha 1935) No. 976 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4)ರ ಮೇರೆಗೆ ಅಧಿಸೂಚನೆ 
ಸಂಖ್ಯೆ: ಸಿಐ 169 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 26.07.2013 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) (ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ನಿಹಿತವಾಗಿರುವ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ 
ಸಿಐ 169 ಎಸ್‌ಪಿಕ್ಕೂ 2013 ದಿನಾಂಕ: 30.04.2013 (ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ)ರಂದು ಹೊರಡಿಸಿ ದಿನಾಂಕ: 30.04.2013ರಂದು ಪ್ರಕಟವಾದ ರಾಜ್ಯ ಪತ್ರದ ಪುಟ: 1ರಿಂದ 7ವರೆಗೆ (ಭಾಗ- 3)ರಲ್ಲಿ ಕರ್ನಾಟಕ 
ಸರಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸುವ ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಮೆ: ಪವರ್‌ ಗ್ರಿಡ್‌ ಕಾರ್ಪೋರೇಷನ್‌ ಆಫ್‌ ಇಂಡಿಯಾ ಲಿಮಿಟೆಡ್‌ ಇವರಿಗಾಗಿ “765/400 ಕೆ.ವಿ. ಗ್ಯಾಸ್‌ ಇನ್ನೂಲೆಟೆಡ್‌ ಸಬ್‌ಸ್ಟೇಶನ್‌ (ಜಿಐಎಸ್‌) 
ಸ್ಥಾಪಿಸುವ ಸಲುವಾಗಿ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತತ ಕಾಯ್ದೆಯನ್ವಯ 28ರ ಉಪ ಕಲಂ (3)ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಲಟ್ಟಿವೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ರ ಕಲಂ 28ರ ಉಪ ಕಲಂ (4)ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 




































































ಅನುಸೂಚಿ 
ಜಿಲ್ಲೆ: ಬಿಜಾಪೂರ ತಾಲ್ಲೂಕು : ಬಸವನ ಬಾಗೇವಾಡಿ 
ಅನುಭವ ಸ್ವಾಧೀನ ಚಕಬಂದಿ (ಚತು:ಸೀಮೆ ) 
ಣ್‌ಣ ರ ಮಿ 
ಅ. ನಂ. ಖಾತೆದಾರರ ಹೆಸರು ಇಟ್‌ 3ರ ಟ್ಟ ಟ್ಟ ಟ್ಟಿ 
ವಿಸ್ತೀರ್ಣ ರೂ-ಪೈ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಷರಾ 
ಹೆಸರು ಸ್‌ ವ್ರ Ff 
ಎ-ಗುಂ 
1 2 3 4 5 6 7 8 9 10 11 12 
ಹೋಬಳಿ : ಕೋಲ್ಲಾರ ಗ್ರಾಮ : ಕೂಡಗಿ 
1 | ಶಂಕರಗೌಡ ದೊಡ್ಡನಗೌಡ ಪಾಟೀಲ ಸ್ವಂತ 320/ ಪೈ 2-15 3-14 ಖುಷ್ಕಿ 320/2 321/ ಉಳಿದ ಭಾಗ 338/ 
1)ಶಿವನಗೌಡ ದೊಡ್ಡನಗೌಡ ಪಾಟೀಲ 338/ 
2 ಈ ಸ್ಪಂತ 320/2 ಪೈ 2-12 3-04 ಖುಷ್ಕಿ 320/3 320/1 ಉಳಿದ ಭಾಗ 
2)ಕಾಶೀಬಾಯಿ ಕೋಂ. ಶಿವನಗೌಡ ಪಾಟೀಲ ಭಿ 339/2 
3 | ಮಲ್ಲನಗೌಡ ದೊಡ್ಡನಗೌಡ ಪಾಟೀಲ ಸ್ವಂತ 320/ ಪೈ 2-08 2-90 ಖುಷ್ಕಿ 320/4 320/2 ಉಳಿದ ಭಾಗ | 339/2 
4 | ಬಸನಗೌಡ ದೊಡ್ಡನಗೌಡ ಪಾಟೀಲ ಸ್ವಂತ 320/4 ಪೈ 1-21 2-01 ಖುಷ್ಕಿ 339/1 320/3 ಉಳಿದ ಭಾಗ | 339/2 

















೬೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 















































1 2 3 4 5 6 7 8 9 10 11 12 
ಶೆ 4 336/1 ಹ.ರ ಪ್ರಕಾರ ಹಿ.ಸಂ. 3211 
5 | ಬಸವರಾಜ ನೂರಂದ ನಾಯಕ ಸ್ವಂತ 321/4 4-00 4-84 ಖುಷ್ಕಿ 320/ 321/3 321/2 3381 | ಇರುತ್ತದೆ 
| E Ky 338/1 ಹ.ರ ಪ್ರಕಾರ ಹಿ.ಸಂ. 
6 ಶೇವು ಜಾಂಪು ಲಮಾಣಿ ಸ್ವಂತ 336/ ಪೈ 3-07 2-92 ಖುಷ್ಕಿ 338/2 ಉಳಿದ ಭಾಗ 321/4 337 336/2 ಇರುತ್ತದೆ 
5-15 
338/2 3361 
7 ಭೀಮಶಿ ಸುಬ್ಬು ಲಮಾಣಿ ಸ್ಪಂತ 337 0-21೫ 4-19 ಖುಷ್ಕಿ 336/ಪೈ 338/4 
ಬಿ ವ 338/3 336/2 
4-34 
2-00 
321/1 
8 | ಗಂಗವ್ವ ಗಂಡ ಶಂಕರಗೌಡ ಬಿರಾದಾರ ಸ್ವಂತ 338/ 0-02೫ 1-68 ಖುಷ್ಕಿ 339/2 336/ ಸ 338/2 
1-38 
2-00 
339/2 336/ 403 
9 ಕಸೂರೆವ್ರ ದ್ಯಾಮನಗೌಡ ಬಿರಾದಾರ ಸಂತ 338/2 0-03ಖಐ 1-66 ಖುಷ್ಕಿ 338/ ಉಳಿದ 
"ಜರಿ ವ TI 339/3 337 
1-37 ಭಾಗ 
4-05 
339/3 
10 ತಿಮ್ಮಣ್ಣ ಬಾಗಪ ಬೇವೂರ ಸಂತ 338/3ಪೈ 0-012 3-53 ಖುಷ್ಕಿ 337 338/2 338/3 
೬ w ಸ RE 340/1 
4-04 
1)ನಾಗನಗೌಡ 2)ಶಿವನಗೌಡ ತಂದಿ 320/4, 
ಮುತಗಿ 320/4 339/2 
11 ಸಂಗನಗೌಡ ಪಾಟೀಲ ಸ್ವಂತ 339/1 9-09 13-25 ಖುಷ್ಕಿ ಮ್‌ 18 320/5 es 
ಸ್‌ / 320/6 / 
320/2, 
339/1 338/1 320/3 
12 ಶಂಕರ ದೇಸು ಪವಾರ ಸ್ಪಂತ 339/2 6-00 7-26 ಖುಷ್ಕಿ 339/3 
ಬ 340/2 338/2 320/4, 
339/ 
338/2 340/ 
13 ರೇವು ಸುಬ್ಬು ಲಮಾಣಿ ಸಂತ 339/3 4-00 4-84 ಖುಷ್ಕಿ 340/2 339/2 
ಬಿ ವ 338/3 340/3 
338/4 
14 | ಸಾಹೇಬಲಾಲ ಹುಸೇನಸಾ ನಿಂಬಾಳ ಸ್ವಂತ 340/ 5-28 7-24 ಖುಷ್ಕಿ 340/3 338/3 339/3 
ಸ ಡೆ ಕ ಮುತಗಿ 339/2 ಹ.ರ ಪ್ರಕಾರ ಹಿ.ಸಂ. 2/ 
15 ಶರಣಪ್ಪ ಶಿದ್ದಪ್ಪ ಜುಗತಿ ಸ್ವಂತ 340/2 5-00 7-57 ಖುಷ್ಕಿ ಕಾಮದ” ಗಡಿ 339/3 339/1 340/3 ಇರುತದೆ 























































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ೬೩೫೧ 
1 2 3 4 5 6 7 8 9 10 11 12 
16 | ಚಂದಶೇಖರ ಸಿದಪ ಜುಗತಿ ಸಂತ 340/3 5-00 7-58 ಖುಷಿ ತ 340 ತ 34] ತಳು ಸು ಇಟು ಜಂ 

೦ದ್ರಶೇಖರ ಸಿದ್ದಪ್ಪ ಜು ಹ್ಹಿ / x ರ್‌ % | ಗ್ರಾಮದ ಗಡಿ 340/21 ಇರುತ್ತದೆ 
64-00 
ಒಟ್ಟು 0-27ಖ 
63-13 
ಹೋಬಳಿ : ಬಸವನ ಬಾಗೇವಾ ಗ್ರಾಮ : ಮುತ್ತಗಿ 
ರಾಷ್ಟೀಯ ಕೂಡಗಿ 
ಎ ಪ ಚಾ ಸ ಹೆ ಔ ತ ಎ ಸ್ರ 
1 ಮಹಾದೇವಿ ಗಂಡ ಅಯ್ಯಪ್ಪ ಗಣಾಚಾರಿ ಸ್ವಂತ 768 ಪೈ 2-06 3-46 ಖುಷ್ಕಿ ಹೆದ್ದಾರಿ-13 ಗ್ರಾಮದ ಗಡಿ 770 767 
1)ಹುಸೇನಸಾಬ ನಬಿಸಾಬ ಕೊರಬು ರಾಷ್ಟೀಯ ಕೂಡಗಿ 
2 ಸಂತ 770 ಪ್ಲೆ 3-09 5-01 ಖುಷಿ ಆ 771 768 
2)ಅಲ್ತಾಫಹುಸೇನಿ ಹುಸೇನಸಾಬ ಕೊರಬು ತ ಜು ಷ್ಠ ಹೆದ್ದಾರಿ-13 | ಗ್ರಾಮದ ಗಡಿ 
ಒಟ್ಟು 5-15 
ಘೋಷ್ಟಾರೆ 
ಅ. ನಂ. ಗ್ರಾಮದ ಹೆಸರು ಒಟ್ಟು ಕ್ಷೇತ್ರ ಖರಾಬು ಕ್ಷೇತ್ರ ನಿವ್ವಳ ಕ್ಷೇತ್ರ 
1 2 3 4 
1 ಕೂಡಗಿ 64-00 0-27 63-13 
2 ಮುತ್ತಗಿ 5-15 — 5-15 
ಒಟ್ಟು 69-15 0-27 68-28 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 


ಎ.ಪಿ. ರಾಮಕೃಷ್ಣ 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





೬೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೫, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - 11 ಖೆ೦ಗಜೂರು, ಶುಕ್ರವಾರ, ಹುಲೈ ೨೬, ೨೦೧೩ (ಶ್ರಾವಣ ೪, ಶತ ವರ್ಷ ೧೯೩೫) ನಂ. ೯೭೭ 
Part - III Bangalore, Friday, July 26, 2013 (Shravana 4, Shaka Varsha 1935) No. 977 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4)ರ ಮೇರೆಗೆ ಅಧಿಸೂಚನೆ 
ಸಂಖ್ಯೆ: ಸಿಐ 390 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 25.07.2013 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966 ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ವಿಧಿ 28(1)ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 16.08.2011ರಂದು ಕರ್ನಾಟಕದ ವಿಶೇಷ ರಾಜ್ಯಪತ್ರ 
ಭಾಗ-3 ವಿಶೇಷ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 300 ಎಸ್‌ಪಿಕ್ಯೂ 2011 ದಿನಾ೦ಕ: 11.08.2011ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟರುವ ಸ್ವತ್ತುಗಳ ಪ್ರದೇಶವನ್ನು ಬೆಂಗಳೂರು 
ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿ ನಮೂದಿಸಲ್ಪಟ್ಟರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28(3)ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಆದುದರಿಂದ 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4)ರಡಿ (1966 ಕರ್ನಾಟಕ ಕಾಯ್ದೆ ಸಂಖ್ಯೆ: 18) ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ 


ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 
ಪ್ರದೇಶದ ಹೆಸರು : ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 











ವಾರ್ಡ್‌ ನಂಬರ್‌ : 95 ವಾರ್ಡ್‌ ಹೆಸರು : ಸುಭಾಷ್‌ನಗರ ಸ್ಥಳೀಯ ಕ್ಷೇತ್ರ ಸಂಖ್ಯೆ : 90, ಸುಭಾಷ್‌ನಗರ 
ಕ ಸತಿನ ಭೂಸ್ವಾಧೀನಕ್ಕೆ ಚಕ್ಕುಬಂದಿ (City Cy. ನಕಾಶೆಯಂತೆ) ನಿವೇಶನ / 
ಇಸ್ಟ ಖಾತಾದಾರರ ಹೆಸರು ಅನುಭವದಾರರ ಹೆಸರು ಎಲ್‌.ಎ / ಸಿ.ಟಿ. ಸರ್ವೆ ನಂಬರ್‌ Kx ಒಳಪಟ್ಟ ವಿಸ್ತೀರ್ಣ ಕಟ್ಟಡಗಳ 
ಸ ಸಂಖ್ಯ (ಚಮೀ) ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿವರಗಳು 
ಕ ಎಂ.ಜಿ. ಇಂದುಮತಿ ಎಂ.ಜಿ. ಇಂದುಮತಿ ಎಲ್‌.ಎ 60 95 28.62 ಸ್ವತ್ತಿನ ಸಂಖ್ಯೆ ಮಾಗಡಿ ರಸ್ತೆ ರಸ್ತೆ ಸಿ.ಟಿ.ಎಸ್‌. 232 | ಖಾಲಿ ಜಾಗ 
ಸಿ.ಟಿ.ಎಸ್‌. 232 ಪೈಕಿ 94 ಪೈಕಿ 






































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು-59 





